KA/BG-GPO/2515/\VPP-47 / 2006-2008 





ಕರ್ನಾಟಕ ರಾಜ ಪತ್ರ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆ೦ಗಳೂರು, ಗುರುವಾರ, ಮಾರ್ಚ್‌ ೬,, ೨೦೦೮ (ಫಾಲ್ಗುಣ ೧೬, ಶಕ ವರ್ಷ ೧೯೨೯) ಸಂಚಿಕೆ ೧೦ 


ಭಾಗ - ೧ 








ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಇಂಧನ ಸಚಿವಾಲಯ 
ವಿಷಯ: ಮೆ:: Lanco Wind Power Pvt. Ltd. ಕ೦ಪನಿಯವರಿಗೆ 156.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 
ಪವನ ವಿದ್ಯುತ್‌ ಯೋಜನೆ ಹಂಚಿಕೆ ಬಗ್ಗೆ ಆದೇಶ. 
ಓದಲಾಗಿದೆ: 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರ ಪತ್ರ ಸಂಖ್ಯೆ: ಕೆಆರ್‌ಇಡಿ/08/ LWPPL/2007/1202 ದಿನಾ೦ಕ: 24.5.2007. 
2 ದಿನಾಂಕ: 13.6.2007 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಸ್ತಾವನೆ 
ಮೇಲೆ ಓದಲಾದ ಕ್ರಮಾಂಕ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ: ೬8೩೧೦೦ Wind Power Pvt. Ltd ಕಂಪನಿಗೆ ಚಿಕ್ಕಮಗಳೂರು, ಹಾಸನ ಮತ್ತು ದಕ್ಷಿಣ ಕನ್ನಡ 
ಜಿಲ್ಲೆಗಳಲ್ಲಿ ಒಟ್ಟು 156.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ 
ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 13.6.2007 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಇಡಲಾಗಿದ್ದು ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆ ನಡವಳಿಯ ಪವನ ವಿದ್ಯುತ್‌ ಯೋಜನೆ ಹಂಚಿಕೆಯ ಕ್ರಮ ಸಂಖ್ಯೆ 
3ರಲ್ಲಿ ಸಮಿತಿಯು ಅನುಮೋದಿಸಿದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 
ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 204 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್‌ 2007. 
ಮೆ: Lanco Wind Power Pvt. Ltd ಕಂಪನಿಗೆ ಚಿಕ್ಕಮಗಳೂರು, ಹಾಸನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಒಟ್ಟು 
156.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಈ ಆದೇಶದಲ್ಲಿನ 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ: 


(೬ 








Proposed Near by villages of the Geographical area description of the project 
capacity in proposed area and 
MW district. 
46.8 MW Rotti Kallu, Gali Gudda, | PART-A: The area has several ridges of different 
Bentakallu Gudda, orientations and are non-contigous in nature. The 

















(೪೬೫) 











೪೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 
(78x600RKW) | Karadi Betta, description of the area as per survey of India toposheet,; it is 
Adahanchalu, Kokke a mixture of dense mixed jungle and open scrub. The 
Kallu, Sandikalleri, establishment of the project of this location is subject to 
Guttihalli, Devaramane, | clearance of MOEF and any other concerned department. 
Bommaragudda, ಅಟ], Further, the area has number of peaks and situated in a 
of Chikkamagalur & mixed dense jungle and is held in the following 
Hassan Disrticts. Geographical co-ordinates: 
Latitude: 13°0'0”- 13°5'0” N 
Longitude: 75°30’'0”- 75°34’20” E 
Ridge peaks: 801, 1189, 1263, 1291, 1884, 971, 1228, 
1190, 1197, 1252, 1199, 1274, 1305, 1180 m Ams. 
109.20 MW | Malleshwara, Gangrikal, | PART-B: The proposed area is covered in two districts 
Gangamula, namely Dakshina Kannada and Chikkamagalur. The area 
(182x600KW) | Kanambal,Gudda, consist of 11 contigous ridges and are oriented in NW-SE 


Anekattu Salu, Anekal 
Gudda, Belkarmittada 
Gudda, Kurubarakote, 
Budapare Betta, 
Subramanya 
Devastanada Betta, 
Boral Betta and 
Heggantota, of 
Chikkamagalur & 
Dakshina Kannada 


direction and the area is covered with gross of 2M high and 
also is adense mixed jundle. The establishment of wind 
power project in this area is subject to clearance of MOEF 
and any other concerned department. The identified is 
having several peaks and is covered in the following 
Geographical co-ordinates: 

Latitude: 13°15'0”- 1392615” N 

Longitude: 75°3’54”- 751150” E 

Ridge peaks: 
819,857,911,900,1039,866,792,864,932,845,892,1018,920, 

















Disrticts. 1078,965,1161,1423,1183,1426,1419,1079,1125,968,864, 
9651040,1067,1038,1035,1088,1030,1013,1150 m Amsl. 

Total 156 MW 
1, ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 


ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ. 25,000 ದಂತೆ 
ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ 
ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 

ಹಂಚಿಕೆದಾರರು ಪೂರ್ತಿ ಒ೦ದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸೈ ಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ 
ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 

ಗಾಳಿ ಚಕ್ರದ ಹಬ್‌ ಹೈಟನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ 
ವಿವರಿಸಿರುವಂತೆ ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ 
ಕಂಬವನ್ನು (ವಿಂಡ್‌ ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸುವುದು. 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬, ೨೦೦೮ ೪೬೭ 








ಗಾಳಿ ಶಕ್ತಿ ಎದ್ಯುತ್ತಿನ ದೂರ ಸಾಮರ್ಥ್ಯ 5 ಮೆಗಾವ್ಯಾಟ್‌ ಗಾಳಿ ಯೋಜನೆಯಲ್ಲಿ ಹಾಕಬೇಕಾಗಿರುವ ಗಾಳಿ ಕಂಬ 
ಸಾಧಾರಣ ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ (ವಿಂಡ್‌ ಮಾಸ್ಟ್‌ಗಳ ಸಂಖ್ಯೆ 
200 ಕಿ.ವ್ಯಾ. ನಿಂದ 300 ಕಿ.ವ್ಯಾ. 18 
300 ಕಿ.ವ್ಯಾ. ನಿಂದ 500 ಕಿ.ವ್ಯಾ. 15 
500 ಕಿ.ವ್ಯಾ ನಿಂದ 750 ಕಿ.ವ್ಯಾ 12 
750 ಕಿ.ವ್ಹಾ ನಿಂದ 1000 ಕಿ.ವ್ಯಾ. 8 ರಿಂದ 10 

5... ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ 
ವಿವಿಧ ಮೈಲುಗಲ್ಲುಗಳನ್ನು ತೋರಿಸುವ ಪರ್ಟ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

6. ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ / 
ಕಂದಾಯ/ ವಾಣಿಜ್ಯ & ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 
ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 

7. ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌ /ವಿದ್ಯುತ್‌ 
ಖರೀದಿ ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

8. ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

9. ಯೋಜನೆಯನ್ನು ತ್ವರಿತವಾಗಿ ಮುಕ್ತಾಯ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 

10. ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ 
ಹಾಗೂ ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ 
ಹಾಗೂ ಅಭಿವೃದ್ದಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ 
ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 

1. ಎಲ್ಲಾ ಅಭಿವೃದ್ಧಿದಾರರು ಖುದ್ದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೊಂದಿಗೆ ಅನುಷ್ಠಾನಗೊಳಿಸಬೇಕು. 

ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 12 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ವಿಷಯ: ಮೆ:: Malgaon Energy Projects (೧) Ltd. ಕ೦ಪನಿಯವರಿಗೆ 26.25 ಮೆಗಾ ವ್ಯಾಟ್‌ ಸಾಮರ್ಥ್ಯದ 
ಪವನ ವಿದ್ಯುತ್‌ ಯೋಜನೆ ಹಂಚಿಕೆ ಬಗ್ಗೆ ಆದೇಶ. 
ಓದಲಾಗಿದೆ: 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರ ಪತ್ರ ಸಂಖ್ಯೆ: ಕೆಆರ್‌ಇ8/08/MEPPL/2006/2588 ದಿನಾಂಕ: 06.12.2006 
2 ದಿನಾಂಕ: 29.12.2006 ರಂದು ನಡೆದ ಹಂಚಿಕೆ ಸಮಿತಿ ಸಬೆಯ ನಡವಳಿಗಳು. 























V (| |V NV 
ಕರರ | ರದು |e lem 





ಸಾವನೆ : 
ಸ ಮೇಲೆ ಓದಲಾದ ಕ್ರಮಾಂಕ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ:: Malgaon Energy Projects (೧) Ltd. ಕಂಪನಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿ 26.25 
ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ದಿನಾ೦ಕ: 29.12.2006 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಇಡಲಾಗಿದ್ದು ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆ ನಡವಳಿಯ ಪವನ ವಿದ್ಯುತ್‌ ಯೋಜನೆ ಹಂಚಿಕೆಯ ಕ್ರಮ ಸಂಖ್ಯೆ; 8 
ರಲ್ಲಿ ಸಮಿತಿಯು ಅನುಮೋದಿಸಿದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 499 ಎನ್‌"ಸಿಇ 2006, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌ 2007. 

ಮೆ:: Malgaon Energy Projects (೧) Ltd. ಕಂಪನಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿ 26.25 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಈ ಆದೇಶದಲ್ಲಿನ ನಿಬಂಧನೆಗೊಳಪಟ್ಟು ಹಂಚಿಕೆ 
ಮಾಡಿದೆ. 


(೬ 














೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 
Proposed Near by villages of Geographical area description of the project 
capacity in the proposed area 
MW and district. 

26.25MW Madappanagudi, The identified area is situated in a mixed dense jungle and is 

Masthibetta, located at about 1 Km from the Tamilnadu State boundary. The 

(35x750KW) | Cheppalakalludoddi, are has non-contigous North South oriented ridges and are 

Toreyanurinatta, spread around Parasengaundanapalya. Further, it consists of 

Kullegaunanadoddi of | several peaks including a small spring. The area is also is 

Chamarajanagar called Kal Betta. Ullebore Gudda, Budikere Betta and Uttru 

Disrtict. Betta. The proposed area is held in the following Geographical 


co-ordinates:- 

Latitude: 11°49'17”- 11°55'0” N 

Longitude: 77°16'58”- 77°20'0” E 

Ridge peaks: 1052, 920, 923, 1026, 943, 1169, 1139, 980, 905, 
1034, 1009, 1199, 738, 952 m Amsl. 











Total 


26.25 MW 








ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ. 25.000 ದಂತೆ 
ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ 
ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 

ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸೈಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ 
ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 

ಗಾಳಿ ಚಕ್ರದ ಹಬ್‌ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ 
ವಿವರಿಸಿರುವಂತೆ ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ 
ಕಂಬವನ್ನು (ವಿಂಡ್‌ ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸುವುದು. 





























ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ 5 ಮೆಗಾವ್ಯಾಟ್‌ ಗಾಳಿ ಯೋಜನೆಯಲ್ಲಿ ಹಾಕಬೇಕಾಗಿರುವ ಗಾಳಿ ಕಂಬ 
ಸಾಧಾರಣ ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ (ವಿಂಡ್‌ ಮಾಸ್ಟ್‌ಗಳ ಸಂಖ್ಯೆ 
> 200 ಕಿ.ವ್ಯಾ ನಿಂದ 300 ಕಿ.ವ್ವಾ 18 1 
> 300 ಕಿ.ವ್ಯಾ. ನಿಂದ 500 ಕಿ.ವ್ಯಾ. 15 1 
> ೨00 ಕಿ.ವ್ಯಾ. ನಿಂದ 750 ಕಿ.ವ್ಯಾ 12 1 
> 750 ಕಿ.ವ್ಯಾ. ನಿಂದ 1000 ಕಿ.ವ್ಯಾ 8 ರಿಂದ 10 1 
5... ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ 


ವಿವಿಧ ಮೈಲುಗಲ್ಲುಗಳನ್ನು ತೋರಿಸುವ ಪರ್ಸ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 








ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬, ೨೦೦೮ ೪೬೯ 





6. ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ/ 
ಕಂದಾಯ/ ವಾಣಿಜ್ಯ & ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 
ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 

7. ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌ /ವಿದ್ಯುತ್‌ 
ಖರೀದಿ ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

8. ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

9. ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 

10. ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ 
ಹಾಗೂ ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ 
ಹಾಗೂ ಅಭಿವೃದ್ಧಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ 
ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 

1. ಎಲ್ಲಾ ಅಭಿವೃದ್ಧಿದಾರರು ಖುದ್ದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೊಂದಿಗೆ ಅನುಷ್ಠಾನಗೊಳಿಸಬೇಕು. 

ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 13 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 
ENERGY SECRETARIAT 
Sub: Transfer of 25.6 MW Wind Power Capacity in favour of M/s Tata Power Company 
Limited-reg. 


Read: 1. Government order No: EN 146 NCE 2007 dated: 17.5.2007. 
2. Letter No: KRED/08/TPCL-EIL/2007/2729 dated: 19.12.2007 received from the 
Managing Director, Karnataka Renewable Energy Development Limited, Bangalore. 
PREAMBLE : 
In the Government Order read at (1) above sanction has been accorded for implementation of 
457.61 MW capacity Wind Power Project at Belgaum & Gadag districts by M/s Enercon India Limited. 
Now, the Managing Director, Karnataka Renewable Energy Development Limited, Bangalore in 
his letter read at (2) above has recommended to the Government for transfer of 25.6 MW Wind Power 
capacity in favour of M/s The Tata Power Company Limited at Hosur, Kanavi, and Mulgund of Gadag 
district from out of sanctioned 457.61 MW Wind Power Capacity of M/s Enercon India Limited. 
The proposal has been examined at the Government level and hence the order: 
Government Order No: EN 450 NCE 2007, Bangalore, Dated: 31°‘ December 2007. 
Government accords approval for transfer of 25.6 MW Wind Power capacity in favour of M/s The 
Tata Power Company Limited at Hosur, Kanavi, and Mulgund villages of Gadag district from out of 
sanctioned 457.61 MW Wind Power Capacity of M/s Enercon India Limited. 
The terms and conditions of the Government Order read at (1) above shall IPSO FACTO 
applicable. 
By Order and in the name of President of India, 
PR. 14 SURESH B. KRISHNAPPANAVAR 
Under Secretary to Government, 
Energy Department. 
Sub: Transfer of 37.95 MW Wind Power Capacity in favour of M/s BP Energy India Private 
Limited-reg. 
Read: 1. Government order No: EN 244 NCE 2002 dated: 5.3.2003. 
2. Government order No: EN 373 NCE 2006 dated: 1.9.2006. 
3. Letter No: KRED/08/BP-EIPL/2007/2770 dated: 29.12.2007 received from the 
Managing Director, Karnataka Renewable Energy Development Limited, Bangalore. 


೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





PREAMBLE : 

In the Government Order read at (1) above sanction has been accorded for implementation of 
37.00 MW capacity Wind Power Project at Chitradurga and Tumkur district by M/s Chitradurga Wind 
Power Pvt. Limited. 

In the Government Order read at (2) above sanction has been accorded for the change of 
location and enhancement of capacity from 37.00 MW to 43.95 MW wind power project in favour of M/s 
Chitradurga Wind Power Pvt. Limited at Hosadurga town of Chitradurga district to Bharamasagar of 
Davangere district. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 37.95 MW Wind Power 
capacity in favour of M/s BP Energy India Private Limited at Bharamasagar of Davangere district from out 
of sanctioned 43.95 MW Wind Power Capacity of M/s Chitradurga Wind Power Private Limited. 

The proposal has been examined at the Government level and hence the order: - 

Government Order No: EN 454 NCE 2007, Bangalore, Dated: 31° December 2007. 

Government accords approval for transfer 37.95 MW Wind Power capacity in favour of M/s BP 
Energy India Private Limited at Bharamasagar of Davangere district from out of sanctioned 43.95 MW 
Wind Power Capacity of M/s Chitradurga Wind Power Private Limited as detailed below:- 

Tranfered Geographical details WTG and Nos 
capacity 
37.95 MW SouthWest of Bharmasagar group of ridges with peaks 802, 852, 23/1650 
860, 800 and 780 M elevation covered in :- 
Latitude: 14°17’ N- 14520' N 

Longitude: 7655'-76:10' E 

The terms and conditions of the Government Order read at (1) above shall IPSO FACTO 
applicable. 























By Order and in the name of President of India, 
PR. 15 SURESH B. KRISHNAPPANAVAR 
Under Secretary to Government, 
Energy Department. 


Sub: Transfer of 24.8 MW Wind Power Capacity in favour of M/s Tata Power Company 
Limited-reg. 
Read: 1. Government order No: EN 146 NCE 2007 dated: 17.5.2007. 
2. Letter No: KRED/08/TPCL-EIL/2007/2728 dated: 19.12.2007 received from the 
Managing Director, Karnataka Renewable Energy Development Limited, Bangalore. 
PREAMBLE : 
In the Government Order read at (1) above sanction has been accorded for implementation of 
457.61 MW capacity Wind Power Project at Belgaum & Gadag districts by M/s Enercon India Limited. 
Now, the Managing Director, Karnataka Renewable Energy Development Limited, Bangalore in 
his letter read at (2) above has recommended to the Government for transfer of 24.8 MW Wind Power 
capacity in favour of M/s The Tata Power Company Limited at Hosur, Harti, Kanavi, Mulgund and Shirol of 
Gadag district from out of sanctioned 457.61 MW Wind Power Capacity of M/s Enercon India Limited. 
The proposal has been examined at the Government level and hence the order: 
Government Order No: EN 449 NCE 2007, Bangalore, Dated: 31° December 2007. 
Government accords approval for transfer of 24.8 MW Wind Power capacity in favour of M/s The 
Tata Power Company Limited at Hosur, Harti, Kanavi, Mulgund and Shirol villages of Gadag district from 
out of sanctioned 457.61 MW Wind Power Capacity of M/s Enercon India Limited. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೭೧ 





The terms and conditions of the Government Order read at (1) above shall 1೧5೦ FACTO 
applicable. 
By Order and in the name of President of India, 
PR. 16 SURESH B. KRISHNAPPANAVAR 
Under Secretary to Government, 
Energy Department. 
ಇಂಧನ ಸಚಿವಾಲಯ 
ವಿಷಯ: ಮೆ:: Abletech Electro Engineers (೧) Ltd. ಕ೦ಪನಿಯವರಿಗೆ 18.4 ಮೆಗಾ ವ್ಯಾಟ್‌ ಸಾಮರ್ಥ್ಯದ 
ಪವನ ವಿದ್ಯುತ್‌ ಯೋಜನೆ ಹಂಚಿಕೆ ಬಗ್ಗೆ ಆದೇಶ. 
ಓದಲಾಗಿದೆ: 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆರ್‌ಇಡಿ/08/ಗಿ55೧(/2006/2405 ದಿನಾ೦ಕ: 28.10.2006. 
2 ದಿನಾಂಕ: 29.12.2006 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಸ್ತಾವನೆ ; 
ಮೇಲೆ ಓದಲಾದ ಕ್ರಮಾಂಕ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ:: Abletech Electro Engineers (೧) Ltd. ಕಂಪನಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 18.4 ಮೆಗಾ 
ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ದಿನಾ೦ಕ: 29.12.2006 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಇಡಲಾಗಿದ್ದು ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆ ನಡವಳಿಯ ಪವನ ವಿದ್ಯುತ್‌ ಯೋಜನೆ ಹಂಚಿಕೆಯ ಕ್ರಮ ಸಂಖ್ಯೆ 
3ರಲ್ಲಿ ಸಮಿತಿಯು ಅನುಮೋದಿಸಿದೆ. ಆದುದರಿ೦ದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 458 ಎನ್‌ಸಿಇ 2006, ಬೆಂಗಳೂರು, ದಿನಾಂಕ: 27ನೇ ಡಿಸೆಂಬರ್‌ 2007. 
ಮೆ:: Abletech Electro Engineers (P) Ltd. ಕಂಪನಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 18.4 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಈ ಆದೇಶದಲ್ಲಿನ ನಿಬಂಧನೆಗೊಳಪಟ್ಟು ಹಂಚಿಕೆ 
ಮಾಡಿದೆ. 


(೬ 








Proposed | Near by villages of the Geographical area description of the project 
capacity in proposed area and 
MW district. 
18.4 MW Shivagange, Identified area is a mixture of plains and ridges and is mostly 
Nagaraghatta, oriented in NW-SE direction. They are located on the South 
(23x800KW) | Nelikatte, East of Shivagange and a Chitradurga - Holalkere road. They 
Malasingananahalli, also spread around Malasinganahalli and Nellikatte. Further, 


Madderu of Chitradurga | the area appears to be forest and non-forest and has some 
Disrtict. eucalyputs plantations. The consists of 6 peaks and held in 
the following Geographical co-ordinates:- 

Latitude: 14°0'0”- 14°4'45” N 

Longitude: 76715'10”- 76°18'51” E 

Ridge peaks: 839, 819, 868, 917, 971, 920 m Amsl. 








Total 18.4 MW 














1 ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ. 25,000 ದಂತೆ 
ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

2 ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ 
ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 


೪೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬, ೨೦೦೮ ಭಾಗ-೧ 





ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸೈ ಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ 
ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 

ಗಾಳಿ ಚಕ್ರದ ಹಬ್‌ ಹೈಟನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ 
ವಿವರಿಸಿರುವಂತೆ ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ 
ಕಂಬವನ್ನು (ವಿಂಡ್‌ ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಸಲ್ಲಿಸುವುದು. 





ಗಾಳಿ ಶಕ್ತಿ ಎದ್ಯುತ್ತಿನ ದೂರ ಸಾಮರ್ಥ್ಯ 5 ಮೆಗಾವ್ಯಾಟ್‌ ಗಾಳಿ ಯೋಜನೆಯಲ್ಲಿ ಹಾಕಬೇಕಾಗಿರುವ ಗಾಳಿ ಕಂಬ 


ಸಾಧಾರಣ ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ (ವಿಂಡ್‌ ಮಾಸ್ಟ್‌ಗಳ ಸಂಖ್ಯೆ 





200 ಕಿ.ವ್ಯಾ ನಿಂದ 300 ಕಿ.ವ್ಯಾ. 18 





300 ಕಿ.ವ್ಹಾ ನಿಂದ 500 ಕಿ.ವ್ಹಾ 15 





500_ಕಿ.ವ್ಯಾ ನಿಂದ 750 ಕಿ.ವ್ಯಾ. 1) 








V (| (| |V 


750 ಕಿ.ವ್ಹಾ ನಿಂದ 1000 ಕಿ.ವ್ವಾ 8 ರಿಂದ 10 








ಏರು | | ತ್ಮ | 





5 


[9 


10 


1] 


ಪಿ.ಆರ್‌. 11 


ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ 
ವಿವಿಧ ಮೈಲುಗಲ್ಲುಗಳನ್ನು ತೋರಿಸುವ ಪರ್ಟ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 
ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ/ 
ಕಂದಾಯ/ ವಾಣಿಜ್ಯ & ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 
ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 
ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ /ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌ /ವಿದ್ಯುತ್‌ 
ಖರೀದಿ ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 
ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 
ಯೋಜನೆಯನ್ನು ತ್ವರಿತವಾಗಿ ಮುಕ್ತಾಯ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 
ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ 
ಹಾಗೂ ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ 
ಸೀಮಿತವಾಗಿದೆ ಹಾಗೂ ಅಭಿವೃದ್ದಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ 
ಭೂಮಿಯ ಬಗ್ಗೆ ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 
ಎಲ್ಲಾ ಅಭಿವೃದ್ಧಿದಾರರು ಖುದ್ದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೊಂದಿಗೆ ಅನುಷ್ಠಾನಗೊಳಿಸಬೇಕು. 

ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ENERGY SECRETARIAT 


Sub: Transfer of 1.5 MW Wind Power Capacity in favour of M/s KMMI Steel Private Limited 


-reg. 


Read: 1. Government order No: DE 26 NCE 1999 dated: 13.5.1999. 


2. Government order No: EN 61 NCE 2005 dated: 13.4.2005. 
3. Letter No: KRED/08/KMMI/2008/186 dated: 16.2.2008 received from the Managing 
Director, Karnataka Renewable Energy Development Limited, Bangalore. 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೭೩ 





PREAMBLE: 

In the Government Order read at (2) above sanction has been accorded for implementation of 
55.00 MW capacity Wind Power Project at Gadag District to M/s Suzlon Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 1.5 MW Wind Power 
capacity in favour of M/s KMMI Steel Private Limited from out of sanctioned 55.00 MW Wind Power 
Capacity at Bagewadi village, Mundargi Taluk, Gadag District from M/s Suzlon Energy Limited. 

The proposal has been examined at the Government level and hence the following order:- 

Government Order No: EN 76 NCE 2008, Bangalore, Dated: 20" February 2008. 

Government accords approval for transfer of 1.5 MW Wind Power capacity in favour of M/s KMMI 
Steel Private Limited from out of sanctioned 55.00 MW Wind Power Capacity at Bagewadi village, 
Mundargi Taluk, Gadag District from M/s Suzlon Energy Limited. 

The terms and conditions of the Government Order read at (1) above, shall IPSO FACTO 
applicable. 

By Order and in the name of President of India, 
SURESH B. KRISHNAPPANAVAR 
Under Secretary to Government, 
Energy Department. 


Sub: Transfer of 1.5 MW Wind Power Capacity in favour of M/s VSL Mining Company Private 
Limited-reg. 
Read: 1. Government order No: DE 26 NCE 1999 dated: 13.5.1999. 
2. Government order No: EN 346 NCE 2004 dated: 9.11.2004. 
3. Letter No: KRED/08/VSL-MCPL-SEL/2008/185 dated: 16.2.2008 received from the 
Managing Director, Karnataka Renewable Energy Development Limited, Bangalore. 
PREAMBLE: 

In the Government Order read at (2) above sanction has been accorded for implementation of 
37.50 MW capacity Wind Power Project at Kolalu village, Chitradurga Taluk, Chitradurga District to M/s 
Suzlon Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 1.5 MW Wind Power 
capacity in favour of M/s VSL Mining Company Private Limited from M/s Suzlon Energy Limited at Kolalu 
village, Chitradurga Taluk, Chitradurga District. 

The proposal has been examined at the Government level and hence the following order: 

Government Order No: EN 77 NCE 2008, Bangalore, Dated: 20" February 2008. 

Government accords approval for transfer of 1.5 MW Wind Power capacity in favour of M/s VSL 
Mining Company Private Limited from M/s Suzlon Energy Limited at Kolalu village, Chitradurga Taluk, 
Chitradurga District. 

The terms and conditions of the Government Order read at (1) above, shall IPSO FACTO 
applicable. 

By Order and in the name of President of India, 
SURESH B. KRISHNAPPANAVAR 
Under Secretary to Government, 
Energy department. 


Sub: Transfer of 3.00 MW Wind Power Capacity in favour of M/s V.S. Lad & Sons-reg. 
Read: 1. Government order No: DE 26 NCE 1999 dated: 13.5.1999. 
2. Government order No: EN 346 NCE 2004 dated: 9.11.2004. 
3. Letter No: KRED/08/VSL&S/2008/188 dated: 16.2.2008 received from the Managing 
Director, Karnataka Renewable Energy Development Limited, Bangalore. 


೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





PREAMBLE: 

In the Government Order read at (2) above sanction has been accorded for implementation of 
37.5 MW capacity Wind Power Project at Kolalu village, Chitradurga Taluk, Chitradurga District to M/s 
Suzlon Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 3.00 MW Wind Power 
capacity in favour of M/s V.S. Lad & Sons from M/s Suzlon Energy Limited at Kolalu village, Chitradurga 
Taluk, Chitradurga District. 

The proposal has been examined at the Government level and hence the following order: 

Government Order No: EN 78 NCE 2008, Bangalore, Dated: 20" February 2008. 

Government accords approval for transfer of 3.00 MW Wind Power capacity in favour of 
M/s V.S. Lad & Sons from M/s Suzlon Energy Limited at Kolalu village, Chitradurga Taluk, Chitradurga 
District. 

The terms and conditions of the Government Order read at (1) above, shall IPSO FACTO 
applicable. 

By Order and in the name of President of India, 
SURESH B. KRISHNAPPANAVAR 
Under Secretary to Government, 
Energy Department. 


Sub: Transfer of 1.5 MW Wind Power Capacity in favour of M/s Allum Veerabhadrappa-reg. 

Read: 1. Government order No: DE 26 NCE 1999 dated: 13.5.1999. 

2. Government order No: EN 346 NCE 2004 dated: 9.11.2004. 
3. Letter No: KRED/08/AV-SEL/2008/187 dated: 16.2.2008 received from the Managing 
Director, Karnataka Renewable Energy Development Limited, Bangalore. 
PREAMBLE: 

In the Government Order read at (2) above sanction has been accorded for implementation of 
37.50 MW capacity Wind Power Project at Yarehalli village, Chitradurga Taluk, Chitradurga District to 
M/s Suzlon Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 1.5 MW Wind Power 
capacity in favour of M/s Allum Veerabhadrappa from M/s Suzlon Energy Limited at Yarehalli village, 
Chitradurga Taluk, Chitradurga District. 

The proposal has been examined at the Government level and hence the following order:- 

Government Order No: EN 79 NCE 2008, Bangalore, Dated: 20" February 2008. 

Government accords approval for transfer of 1.5 MW Wind Power capacity in favour of M/s Allum 
Veerabhadrappa from M/s Suzlon Energy Limited at Yarehalli village, Chitradurga Taluk, Chitradurga 
District. 

The terms and conditions of the Government Order read at (1) above, shall IPSO FACTO 
applicable. 

By Order and in the name of President of India, 
PR. 356 SURESH B. KRISHNAPPANAVAR 
Under Secretary to Government, 
Energy Department. 
ಇಂಧನ ಸಚಿವಾಲಯ 


ವಿಷಯ: ಮೆ:: M/s. ಗ. Gopal Krishna ಕ೦ಪನಿಯವರಿಗೆ 20.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ 
ವಿದ್ಯುತ್‌ ಯೋಜನೆ ಹಂಚಿಕೆ ಬಗ್ಗೆ ಆದೇಶ. 


ಓದಲಾಗಿದೆ: 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆರ್‌ಇ8/08/HGK/2007/1365 ದಿನಾಂಕ: 12.6.2007. 


2 ದಿನಾಂಕ: 13.6.2007 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೭೫ 





ಸಾವನೆ : 
| ಮೇಲೆ ಓದಲಾದ ಕ್ರಮಾಂಕ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ: ಗ. ಅಂ08। Krishna ಕಂಪನಿಗೆ ಬೆಳಗಾಂ ಜಿಲ್ಲೆಯಲ್ಲಿ 20.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 
ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 13.6.2007 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಇಡಲಾಗಿದ್ದು ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆ ನಡವಳಿಯ ಪವನ ವಿದ್ಯುತ್‌ ಯೋಜನೆ ಹಂಚಿಕೆಯ ಕ್ರಮ ಸಂಖ್ಯೆ 
5ರಲ್ಲಿ ಸಮಿತಿಯು ಅನುಮೋದಿಸಿದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 229 ಎನ್‌ಸಿಇ 2007, ಬೆ೦ಗಳೂರು, ದಿನಾ೦ಕ: 2ನೇ ಜನವರಿ 2008. 

ಮೆ:: ಗ. 6008 Krishna ಕಂಪನಿಗೆ ಬೆಳಗಾಂ ಜಿಲ್ಲೆಯಲ್ಲಿ 20.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಈ ಆದೇಶದಲ್ಲಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ. 


(೬ 





Proposed Near by villages | Geographical area description of the project 
capacity in | of the proposed 





MW area and district. 
20.00 MW | Telaginahatti, The identified area situated in the reserve forest and covered in 3 
Garr, Hoskote, toposheets. Further, it is a open mixed jungle and has Eastwest & 
Belgaum district. Northeast southwest orientations. It has 5 peaks and covered in the 


following Geographical co-ordinates: 

Latitude: 15°58'18”- 16°4’33” N 

Longitude: 74°44’9”- 74°45’46” E 

Ridge peaks: 733, 735, 738, 744 & 744m Ams. 














Total 20.00 MW 








1 ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ. 25,000 ದಂತೆ 
ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

2 ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ 
ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 

3. ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸ್ಥೆಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 

4 ಗಾಳಿ ಚಕ್ರದ ಹಬ್‌ ಹೈಟನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ 
ವಿವರಿಸಿರುವಂತೆ ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ 
ಕಂಬವನ್ನು (ವಿಂಡ್‌ ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸುವುದು. 





ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ 5 ಮೆಗಾವ್ಯಾಟ್‌ ಗಾಳಿ ಯೋಜನೆಯಲ್ಲಿ | ಹಾಕಬೇಕಾಗಿರುವ ಗಾಳಿ ಕಂಬ 
ಸಾಧಾರಣ ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ (ವಿಂಡ್‌ ಮಾಸ್ಟ್‌ಗಳ ಸಂಖ್ಯೆ 











> 200 ಕಿ.ವ್ಯಾ ನಿಂದ 300 ಕಿ.ವ್ಯಾ. 18 1 
> 300 ಕಿ.ವ್ಯಾ ನಿಂದ 500 ಕಿ.ವ್ಯಾ. 15 | 
> 500 ಕಿ.ವ್ಯಾ ನಿಂದ 750 ಕಿ.ವ್ಯಾ 12 | 














>» 150 ಕಿ.ವ್ಯಾ. ನಿಂದ 1000 ಕಿ.ವ್ಯಾ. 8 ರಿಂದ 10 | 








೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





5 ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ 
ವಿವಿಧ ಮೈಲುಗಲ್ಲುಗಳನ್ನು ತೋರಿಸುವ ಪರ್ಸ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

6 ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ / 
ಕಂದಾಯ/ ವಾಣಿಜ್ಯ & ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 
ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 

7 ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌'/ವಿದ್ಯುತ್‌ 
ಖರೀದಿ ಒಡ೦ಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

8 ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

9೨ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 

10. ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ 
ಹಾಗೂ ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ 
ಸೀಮಿತವಾಗಿದೆ ಹಾಗೂ ಅಭಿವೃದ್ದಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ 
ಭೂಮಿಯ ಬಗ್ಗೆ ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 

11. ಎಲ್ಲಾ ಅಭಿವೃದ್ಧಿದಾರರು ಖುದ್ದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೂಂದಿಗೆ ಅನುಷ್ಠಾನಗೊಳಿಸಬೇಕು. 

ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 60 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 
ENERGY SECRETARIAT 
Sub: Enhancement of Capacity of Ullipu Mini Hydel Power Project of M/s Fiza Developers and 
Inter Trade Pvt. Ltd. in two stages from 12.00 MW to 22.75 MW-reg. 

Read: 1. Government Order No: DE 224 NCE 2005 dated: 19.8.2005. 

2. Letter No: KRED/06/Ullipu/2007/2778 dated: 29.12.2007 received from the Managing 
Director, Karnataka Renewable Energy Development Limited, Bangalore. 
PREAMBLE : 

In the Government Order read at (1) above sanction has been accorded to implement 12.00 MW 
capacity Ullipu Mini Hydel Scheme across river Kumaradhara river near Ullipu village, Puttur Taluk, 
Dakshina Kannada District in favour of M/s Fiza Developers and Inter Trade Pvt. Ltd. 

In the letter read at (2) above the Managing Director, Karnataka Renewable Energy Development 
Limited, Bangalore has recommended to Government to enhance the capacity from 12.00 MW to 
22.75 MW (in two stages) across across river Kumaradhara river near Ullipu village, Puttur Taluk, 
Dakshina Kannada District in favour of M/s Fiza Developers and Inter Trade Pvt. Ltd. 

The proposal has been examined at the Government level and hence the following order: 

Government Order No: EN 1 NCE 2008, Bangalore, Dated: 7" January 2008. 

Government accords approval for enhancement of capacity of Ullipu Mini Hydel Scheme from 
12.00 MW to 22.75 MW (in two stages as detailed in schedule) across river Kumaradhara river near Ullipu 
village, Puttur Taluk, Dakshina Kannada District in favour of M/s Fiza Developers and Inter Trade Pvt. Ltd. 
subject to the clearence of Water Resource Department, Public Works Department and Railways before 
starting work at the site. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೭೭ 











Ullipu Stage-l Ullipu Stage-ll 
12.00 MW to 12.50 MW (0.5 MW enhanced | 12.5 MW to 2275 MW (10.25 MW enhanced 
capacity) capacity) 
Net HEAD-8.5 mt. Net HEAD-7.5 mt. 
Design discharge: 175 cumecs Design discharge: 172 cumecs 
FRL-76 msl FRL-83.5 msl 
TWL-68.5 msl TWL-76.2 msl 
3 units of 4000 KW and 1 units of 500 KW 3 units of 3250 KW and 1 units of 500 KW 














The terms and conditions laid down in Government Order read at (1) above shall IPSO FACTO 
applicable. 
By Order and in the name of President of India, 
PR. 61 SURESH B. KRISHNAPPANAVAR 
Under Secretary to Government, 
Energy Department. 
ಇಂಧನ ಸಚಿವಾಲಯ 
ವಿಷಯ: 1.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ದೊಡ್ಡತಪಲೆ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಮೆ: Jalatarani 
Power Project Ltd. ಕಂಪನಿಯ ಹೆಸರಿನಿಂದ ಮೆ: Mysore Mercantile Co. Ltd. ಎ೦ಬ ಕಂಪನಿಯ 
ಹೆಸರಿನಲ್ಲಿ ವರ್ಗಾಯಿಸಿ ಅನುಷ್ಠಾನ ಮಾಡಲು ಅನುಮತಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ ಇಂಇ 62 ಎನ್‌ಸಿಇ 2005 ದಿನಾಂಕ: 19.3.2005. 
2) ಕ್ರೆಡಲ್‌ನ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: ಕೆಆರ್‌ಇಡಿ/ 06/ ದೊಡ್ಡತಪಲೆ/ 2007/ 2747 
ದಿನಾಂಕ: 20.12.2007 ಮತ್ತು ಕೆಆರ್‌ಇಡಿ/06/ದೊಡ್ಡತಪಲೆ/2007/2777 ದಿನಾಂಕ: 29.12.2007. 
ಸ್ತಾವನೆ: 
ಮೇಲೆ ಓದಲಾದ ಕ್ರಮಾಂಕ (1ರ ಆದೇಶದಲ್ಲಿ ಮೆ: Jalatarani Power Project Ltd. ಕಂಪನಿಗೆ ಹಾಸನ 
ಜಿಲ್ಲೆಯ ಸಕಲೇಶಪುರ ತಾಲೂಕಿನ ದೊಡ್ಡತಪಲೆ ಗ್ರಾಮದ ಬಳಿ 235 ನೇ ಕಿ.ಮೀ. ರಾಷ್ಟ್ರೀಯ ಹೆದ್ದಾರಿ ಬಳಿ ಎತ್ತಿನ ಹೊಳಗೆ 
ಅಡ್ಡಲಾಗಿ 1.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ದೊಡ್ಡತಪಲೆ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲಾಗಿದೆ. 
ಮೇಲೆ ಓದಲಾದ ಕ್ರಮಾಂಕ (2)ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಕಂಪನಿಯ ಅಭಿವೃದ್ಧಿದಾರರು ಆಡಳಿತಾತ್ಮಕ ಕಾರಣಗಳಿಂದ ಮೆ:: Jalatarani Power Project 
Ltd. ಕಂಪನಿಯ ಹೆಸರಿನಲ್ಲಿ ಹಂಚಿಕೆ ಮಾಡಲಾಗಿರುವ 1.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ದೊಡ್ಡತಪಲೆ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಮೆ:: Mysore Mercantile Co. Ltd. ಕಂಪನಿಯ ಹೆಸರಿನಲ್ಲಿ ವರ್ಗಾಯಿಸಿ ಅನುಷ್ಠಾನ ಮಾಡಲು 
ಅನುಮತಿಸಬೇಕೆಂದು ಕೋರಿರುವ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಮೇಲಿನ ಶಿಫಾರಸ್ಸನ್ನು ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 452 ಎನ್‌ಸಿಇ 2007, ಬೆ೦ಗಳೂರು, ದಿನಾ೦ಕ: 2ನೇ ಜನವರಿ 2008. 
ಸರ್ಕಾರವು ಮೆ: Jalatarani Power Project Ltd. ಕಂಪನಿಗೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ 
ದೊಡ್ಡತಪಲೆ ಗ್ರಾಮದ ಬಳಿ 235 ನೇ ಕಿ.ಮೀ. ರಾಷ್ಟ್ರೀಯ ಹೆದ್ದಾರಿ ಬಳಿ ಎತ್ತಿನಹೊಳೆಗೆ ಅಡ್ಡಲಾಗಿ ಹಂಚಿಕೆ ಮಾಡಲಾಗಿರುವ 
1.00 “ಮೆಗಾ ವ್ಯಾಟ್‌ ಸಾಮರ್ಥ್ಯದ ದೊಡ್ಡತಪಲೆ ಮಿ ಜಲ ವಿದ್ಯುತ್‌ ಯೋಜನೆಯನ್ನು ಮೆ: Mysore Mercantile Co. 
Ltd. ಎಂಬ ಕಂಪನಿಯ ಹೆಸರಿಗೆ ವರ್ಗಾಯಿಸಿ ಅನುಷ್ಠಾನ ಮಾಡಲು ಅನುಮತಿ ನೀಡಿದೆ. 
ಹಂಚಿಕೆ ಆದೇಶದ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 
ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 62 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


(೬ 


ENERGY SECRETARIAT 
Sub: Change of company's name from M/s Generacion Eolica India Private Limited to M/s 
Generacion Eolica India Limited-reg. 
Read: 1. Government Order No: EN 296 NCE 2007 dated: 1.9.2007. 

2. Certificate issued by Deputy Registrar of Companies, Maharastra, Mumbai dated: 
27.9.2007. 

3. Letter No: KREDL / 08 / GEIPL / 2007 / 2730 dated: 15.12.2007 received from the 
Managing Director, Karnataka Renewable Energy Development Limited, Bangalore. 


೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





PREAMBLE: 

In the Government Order read at (1) above sanction has been accorded for transfer of 31.2 MW 
wind power capacity in favour of M/s Generacion Eolica India Private Limited at Kurtkoti, Horti, Kanavi, 
Mulgund of Gadag district. 

In the Certificate read at (2) above the Deputy Registrar of Companies, Maharastra, Mumbai has 
issued the fresh Certificate of incorporation consequent upon change of name on conversion to public 
limited company as M/s Generacion Eolica India Limited. 

The Managing Director, Karnataka Renewable Energy Development Limited, Bangalore vide his 
letter read (3) above while enclosing representation dated: 5.12.2007 of M/s Generacion Eolica India 
Private Limited has recommended to the Government for Change of Company's name from 
M/s Generacion Eolica India Private Limited to M/s Generacion Eolica India Limited. 

The proposal has been examined at the Government level and hence the order: 
Government Order No: EN 451 NCE 2007, Bangalore, Dated: 2" January 2008. 

In view of the circumstances explained above Government accords approval for the Change of 
Company's name from M/s Generacion Eolica India Private Limited mentioned in the Government 
No: EN 296 NCE 2007 dated: 1.9.2007 to M/s Generacion Eolica India Limited with immediate effect. 

By Order and in the name of President of India, 
PR. 63 SURESH B. KRISHNAPPANAVAR 
Under Secretary to Government, 
Energy department. 


Sub: Transfer of 1.25 MW Wind Power Capacity in favour of M/s Swarna Constructions-reg. 
Read: 1. Government Order No: DE 26 NCE 1999 dated: 13.5.1999. 
Government Order No: DE 325 NCE 2002 dated: 21.12.2002. 
Government Order No: EN 61NCE 2005 dated: 13.4.2005. 
Government Order No: EN 453 NCE 2006 dated: 30.11.2006. 
Government Order No: EN 417 NCE 2007 dated: 6.12.2007. 
Letter No: KRED/08/SC-SEL/2008/2840 dated: 7.1.2008 received from the Managing 
Director, Karnataka Renewable Energy Development Limited, Bangalore. 


OWN 


PREAMBLE : 

In the Government Order read at (2) above sanction has been accorded to implement 35.00 MW 
capacity Wind Power Project at Kappatagudda region in Gadag District by M/s. Suzlon Energy Limited. 

In the Government Order read at (3) above sanction has been accorded for enhancement of wind 
power capacity from 35.00 MW to 55.00 MW at Kappatagudda region in Gadag District to M/s Suzlon 
Energy Limited. 

In the Government Order read at (4) above sanction has been accorded for transfer of 8.75 MW 
wind power capacity in favour of M/s VRL Logistics Ltd. (P-6) from out of sanctioned 55.00 MW wind 
power capacity allotted to M/s Suzlon Energy Limited at Keluru village, Mundargi Taluk, Gadag District. 

In the Government Order read at (5) above sanction has been accorded for cancellation of 
2.5 MW wind power capacity from out of sanctioned 8.75 MW of M/s VRL Logistics Ltd. (P-6). The 
cancelled capacity of 2.5 MW wind power capacity was retained to M/s Suzlon Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (6) above has recommended to the Government for transfer of 1.25 MW Wind Power 
capacity in favour of M/s Swarna Constructions at Keluru village, Mundargi Taluk, Gadag District from out 
of sanctioned 55.00 MW (including 2.5 MW reverted wind power capacity) Wind Power Capacity of 
M/s Suzlon Energy Limited. 

The proposal has been examined at the Government level and hence the order: - 

GOVERNMENT ORDER NO: EN 10 NCE 2008, BANGALORE, DATED: 9" January 2008. 

Government accords approval for transfer of 1.25 MW Wind Power capacity in favour of 
M/s Swarna Constructions at Keluru village, Mundargi Taluk, Gadag District from out of sanctioned 55.00 
MW Wind Power Capacity of M/s Suzlon Energy Limited. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೭೯ 





The terms and conditions of the Government Order read at (1) above shall 1೧5೦ FACTO 
applicable. 
By Order and in the name of President of India, 
PR. 96 SURESH B. KRISHNAPPANAVAR 
Under Secretary to Government, 
Energy Department. 


Sub: Transfer of 1.25 MW Wind Power Capacity in favour of M/s Happy Valley Developers- 

reg. 

1. Government Order No: DE 26 NCE 1999 dated: 13.5.1999. 

2. Government Order No: DE 98 NCE 2000 dated: 10.7.2000. 

3. Government Order No: EN 102 NCE 2005 dated: 21.4.2005. 

4. Letter No: KRED/08/HVD-SEL/2008/2839 dated: 7.1.2008. received from the 
Managing Director, Karnataka Renewable Energy Development Limited, Bangalore. 


Read: 


PREAMBLE : 

In the Government Order read at (2) above sanction has been accorded to implement 23.00 MW 
capacity Wind Power Project at Hassan District by M/s. Suzlon Energy Limited. 

In the Government Order read at (3) above sanction has been accorded for enhancement of wind 
power capacity from 23.00 MW to 84.9 MW at Hassan District to M/s Suzlon Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (4) above has recommended to the Government for transfer of 1.25 MW Wind Power 
capacity in favour of M/s Happy Valley Developers at Siegegudda Kavalu (Southern Shoulder 57 C/4) of 
Hassan District from out of sanctioned 21.00 MW (total sanctioned capacity 84.9 MW) Wind Power 
Capacity of M/s Suzlon Energy Limited. 

The proposal has been examined at the Government level and hence the order: 

Government Order No: EN 9 NCE 2008, Bangalore, Dated: 9" January 2008. 

Government accords approval for transfer of 1.25 MW Wind Power capacity in favour of 
M/s Happy Valley Developers at Siegegudda Kavalu (Southern Shoulder 57 C/4) of Hassan District from 
out of sanctioned 21.00 MW (total sanctioned capacity 84.9 MW) Wind Power Capacity of M/s Suzlon 
Energy Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
PR. 97 SURESH B. KRISHNAPPANAVAR 
Under Secretary to Government, 
Energy Department. 


Sub: Transfer of 10.5 MW Wind Power Capacity in favour of M/s Gangadhar Narsingdas 

Agrawal-reg. 

Read: 1. Government Order No: DE 26 NCE 1999 dated: 13.5.1999. 
2. Government Order No: DE 59 NCE 2004 dated: 8.3.2004. 
3. Government Order No: EN 81NCE 2005 dated: 18.3.2005. 
4. Letter No: KRED/08/GNA-SRL/2008/2842 dated: 7.1.2008 received from the 

Managing Director, Karnataka Renewable Energy Development Limited, Bangalore. 
PREAMBLE : 

In the Government Order read at (2) above sanction has been accorded to implement 5.00 MW 
capacity Wind Power Project at lyyanahalli in Bellary District by M/s. Sarjan Realities (೧) Limited (now M/s 
Sarjan Realities Limited). 

In the Government Order read at (3) above sanction has been accorded for enhancement of wind 
power capacity from 5.00 MW to 21.00 MW at lyyanahalli of Bellary District to M/s Sarjan Realities (P) 
Limited (now M/s Sarjan Realities Limited). 


೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





Now, the Managing Director, Karnataka Renewable Energy Development Limited, Bangalore in 
his letter read at (4) above has recommended to the Government for transfer of 10.5 MW Wind Power 
capacity in favour of M/s Gangadhar Narsingdas Agrawal at Thimmalapur, Navali villages, 
Huvinahadagali Taluk, Bellary District from out of sanctioned 21.00 MW Wind Power Capacity of M/s 
Sarjan Realities Limited. 

The proposal has been examined at the Government level and hence the order: - 

Government Order No: EN 12 NCE 2008, Bangalore, Dated: 9" January 2008. 

Government accords approval for transfer of 10.5 MW Wind Power capacity in favour of M/s 
Gangadhar Narsingdas Agrawal at Thimmalapur, Navali villages, Huvinahadagali Taluk, Bellary District 
from out of sanctioned 21.00 MW Wind Power Capacity of M/s Sarjan Realities Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
PR. 98 SURESH.B.KRISHNAPPANAVAR 
Under Secretary to Government, 
Energy Department. 


Sub: Transfer of 1.25 MW Wind Power Capacity in favour of M/s S.C. Shetter & Sons-reg. 

Read: 1. Government Order No: DE 26 NCE 1999 dated: 13.5.1999. 

2. Government Order No: DE 325 NCE 2002 dated: 21.12.2002. 
3. Government Order No: EN 61NCE 2005 dated: 13.4.2005. 
4. Letter No: KRED/08/SCS&S-SEL/2008/2841 dated: 7.1.2008 received from the 
Managing Director, Karnataka Renewable Energy Development Limited, Bangalore. 
PREAMBLE : 

In the Government Order read at (2) above sanction has been accorded to implement 35.00 MW 
capacity Wind Power Project at Kappatagudda region in Gadag District by M/s. Suzlon Energy Limited. 

In the Government Order read at (3) above sanction has been accorded for enhancement of wind 
power capacity from 35.00 MW to 55.00 MW at Kappatagudda region in Gadag District to M/s Suzlon 
Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (4) above has recommended to the Government for transfer of 1.25 MW Wind Power 
capacity in favour of M/s S.C. Shetter & Sons at Keluru village, Mundargi Taluk, Gadag District from out of 
sanctioned 55.00 MW Wind Power Capacity of M/s Suzlon Energy Limited. 

The proposal has been examined at the Government level and hence the order: - 

Government Order No: EN 11 NCE 2008, Bangalore, Dated: 9" January 2008. 

Government accords approval for transfer of 1.25 MW Wind Power capacity in favour of 
M/s S.C. Shetter & Sons at Keluru village, Mundargi Taluk, Gadag District from out of sanctioned 55.00 
MW Wind Power Capacity of M/s Suzlon Energy Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
PR. 99 SURESH B. KRISHNAPPANAVAR 
Under Secretary to Government, 
Energy Department. 
Sub: Transfer of 3 MW Wind Power Capacity in favour of M/s Bharat Electronics Limited -reg. 
Read: 1. Government Order No: DE 26 NCE 1999 dated: 13.5.1999. 
2. Government Order No: EN 102 NCE 2005 dated: 21.4.2005. 
3. Letter No: KRED/08/BEL-SEL/2008/2889 dated: 11.1.2008. received from the 
Managing Director, Karnataka Renewable Energy Development Limited, Bangalore. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೮೧ 





PREAMBLE : 

In the Government Order read at (2) above sanction has been accorded to implement 25.5 MW 
capacity Wind Power Project at Aidahalli Kaval village of Halebeedu Taluk, Hassan District by M/s. Suzlon 
Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 3 MW Wind Power 
capacity in favour of M/s Bharat Electronics Limited at Aidahalli Kaval village of Halebeedu Taluk, Hassan 
District from out of sanctioned 25.5 MW Wind Power Capacity of M/s Suzlon Energy Limited. 

The proposal has been examined at the Government level and hence the order: 

Government Order No: EN 29 NCE 2008, Bangalore, Dated: 29" January 2008. 

Government accords approval for transfer of 3 MW Wind Power capacity in favour of M/s Bharat 
Electronics Limited at Aidahalli Kaval village of Halebeedu Taluk, Hassan District from out of sanctioned 
25.5 MW Wind Power Capacity of M/s Suzlon Energy Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
SURESH B. KRISHNAPPANAVAR 
Under Secretary to Government, 
Energy Department. 
Sub: Transfer of 1.5 MW Wind Power Capacity in favour of M/s Khatau Narbheram & Co 
(Phase-3)-reg. 
1. Government Order No: DE 26 NCE 1999 dated: 13.5.1999. 
2. Government Order No: EN 102 NCE 2005 dated: 21.4.2005. 
3. Letter No: KRED/08/KN&Co-SEL/2008/2938 dated: 21.1.2008. received from the 
Managing Director, Karnataka Renewable Energy Development Limited, Bangalore. 


Read: 


PREAMBLE : 

In the Government Order read at (2) above sanction has been accorded to implement 25.5 MW 
capacity Wind Power Project at Aidahalli village of Halebeedu Taluk, Hassan District by M/s. Suzlon 
Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 1.5 MW Wind Power 
capacity in favour of M/s Khatau Narbheram & Co (Phase-3) at Aidahalli village of Halebeedu Taluk, 
Hassan District from out of sanctioned 25.5 MW Wind Power Capacity of M/s Suzlon Energy Limited. 

The proposal has been examined at the Government level and hence the order: 

Government Order No: EN 30 NCE 2008, Bangalore, Dated: 30" January 2008. 

Government accords approval for transfer of 1.5 MW Wind Power capacity in favour of 
M/s Khatau Narbheram & Co (Phase-3) at Aidahalli village of Halebeedu Taluk, Hassan District from out 
of sanctioned 25.5 MW Wind Power Capacity of M/s Suzlon Energy Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
SURESH B. KRISHNAPPANAVAR 
Under Secretary to Government, 
Energy Department. 
Sub: Transfer of 4.5 MW Wind Power Capacity in favour of M/s Khatau Narbheram & Co 
(Phase-l)-reg. 
1. Government Order No: DE 26 NCE 1999 dated: 13.5.1999. 
2. Government Order No: EN 102 NCE 2005 dated: 21.4.2005. 
3. Letter No: KRED/08/KN&Co-SEL/2008/2936 dated: 21.1.2008. received from the 
Managing Director, Karnataka Renewable Energy Development Limited, Bangalore. 


Read: 


೪೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





PREAMBLE : 

In the Government Order read at (2) above sanction has been accorded to implement 25.5 MW 
capacity Wind Power Project at Aidahalli village of Halebeedu Taluk, Hassan District by M/s. Suzlon 
Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 4.5 MW Wind Power 
capacity in favour of M/s Khatau Narbheram & Co (Phase-l) at Aidahalli village of Halebeedu Taluk, 
Hassan District from out of sanctioned 25.5 MW Wind Power Capacity of M/s Suzlon Energy Limited. 

The proposal has been examined at the Government level and hence the order: 

Government Order No: EN 31 NCE 2008, Bangalore, Dated: 30" January 2008. 

Government accords approval for transfer of 4.5 MW Wind Power capacity in favour of 
M/s Khatau Narbheram & Co (Phase-l) at Aidahalli village of Halebeedu Taluk, Hassan District from out of 
sanctioned 25.5 MW Wind Power Capacity of M/s Suzlon Energy Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
SURESH B. KRISHNAPPANAVAR 
Under Secretary to Government, 
Energy Department. 

Sub: Transfer of 1.5 MW Wind Power Capacity in favour of M/s Khatau Narbheram & Co 
(Phase-2)-reg. 
1. Government Order No: DE 26 NCE 1999 dated: 13.5.1999. 
2. Government Order No: EN 102 NCE 2005 dated: 21.4.2005. 
3. Letter No: KRED/08/KN&Co-SEL/2008/2937 dated: 21.1.2008. received from the 

Managing Director, Karnataka Renewable Energy Development Limited, Bangalore. 


Read: 


PREAMBLE : 

In the Government Order read at (2) above sanction has been accorded to implement 25.5 MW 
capacity Wind Power Project at Aidahalli village of Halebeedu Taluk, Hassan District by M/s. Suzlon 
Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 1.5 MW Wind Power 
capacity in favour of M/s Khatau Narbheram & Co (Phase-2) at Aidahalli village of Halebeedu Taluk, 
Hassan District from out of sanctioned 25.5 MW Wind Power Capacity of M/s Suzlon Energy Limited. 

The proposal has been examined at the Government level and hence the order: 

Government Order No: EN 32 NCE 2008, Bangalore, Dated: 30" January 2008. 

Government accords approval for transfer of 1.5 MW Wind Power capacity in favour of 
M/s Khatau Narbheram & Co (Phase-2) at Aidahalli village of Halebeedu Taluk, Hassan District from out 
of sanctioned 25.5 MW Wind Power Capacity of M/s Suzlon Energy Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
PR. 220 SURESH B. KRISHNAPPANAVAR 
Under Secretary to Government, 
Energy Department. 


Sub: Transfer of 3.00 MW Wind Power Capacity in favour of M/s Sai Krishna Minerals 
Pvt., Limited-reg. 
Read: 1. Government Order No: DE 26 NCE 1999 dated: 13.5.1999. 
2. Government Order No: EN 277 NCE 2007 dated: 21.8.2007. 
3. Letter No: KRED/08/SKMPL-SEL/2008/2934 dated: 21.1.2008. received from the 
Managing Director, Karnataka Renewable Energy Development Limited, Bangalore. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೮೩ 





PREAMBLE : 

In the Government Order read at (2) above sanction has been accorded to implement 13.5 MW 
capacity Wind Power Project at Changinakeri village of Mundargi Taluk, Gadag District by M/s. Suzlon 
Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 3 MW Wind Power 
capacity in favour of M/s Sai Krishna Minerals Pvt., Limited at Bagewadi village of Mundargi Taluk, Gadag 
District from out of sanctioned 13.5 MW (total sanctioned capacity 165.75 MW) Wind Power Capacity of 
M/s Suzlon Energy Limited. 

The proposal has been examined at the Government level and hence the order: 

Government Order No: EN 33 NCE 2008, Bangalore, Dated: 1° February 2008. 

Government accords approval for transfer of 3 MW Wind Power capacity in favour of M/s Sai 
Krishna Minerals Pvt., Limited at Bagewadi village of Mundargi Taluk, Gadag District from out of 
sanctioned 13.5 MW (total sanctioned capacity 165.75 MW) Wind Power Capacity of M/s Suzlon Energy 
Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
SURESH B. KRISHNAPPANAVAR 
Under Secretary to Government, 
Energy Department. 


Sub: Transfer of 1.25 MW Wind Power Capacity in favour of M/s Ratnagiri Impex Pvt., Ltd. - 
reg. 

Read: 1. Government Order No: DE 26 NCE 1999 dated: 13.5.1999. 

2. Government Order No: EN 102 NCE 2005 dated: 21.4.2005. 
3. Letter No: KRED/08/RIPL-SEL/2008/2954 dated: 25.1.2008. received from the 
Managing Director, Karnataka Renewable Energy Development Limited, Bangalore. 
PREAMBLE : 

In the Government Order read at (2) above sanction has been accorded to implement 21 MW 
capacity Wind Power Project at Shivapura Kavalu of Belur Taluk, Hassan District by M/s. Suzlon Energy 
Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 1.25 MW Wind Power 
capacity in favour of M/s Ratnagiri Impex Pvt., Ltd. at Shivapura Kavalu of Belur Taluk, Hassan District 
from out of sanctioned 21 MW Wind Power Capacity of M/s Suzlon Energy Limited. 

The proposal has been examined at the Government level and hence the order: 

Government Order No: EN 37 NCE 2008, Bangalore, Dated: 1°‘ February 2008. 

Government accords approval for transfer of 1.25 MW Wind Power capacity in favour of 
M/s Ratnagiri Impex Pvt., Ltd. at Shivapura Kavalu of Belur Taluk, Hassan District from out of sanctioned 
21 MW Wind Power Capacity of M/s Suzlon Energy Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of president of india, 
SURESH B. RISHNAPPANAVAR 
Under Secretary to Government, 
Energy Department. 


೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





Sub: Transfer of 3.75 MW Wind Power Capacity in favour of M/s Savita Chemicals Ltd. -reg. 

Read: 1. Government Order No: DE 26 NCE 1999 dated: 13.5.1999. 

2. Government Order No: EN 102 NCE 2005 dated: 21.4.2005. 
3. Letter No: KRED/08/SC-SEL/2008/2958 dated: 25.1.2008. received from the 
Managing Director, Karnataka Renewable Energy Development Limited, Bangalore. 
PREAMBLE : 

In the Government Order read at (2) above sanction has been accorded to implement 21 MW 
capacity Wind Power Project at Siegegudda Kavalu, Hassan Taluk, Hassan District by M/s. Suzlon 
Energy Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 3.75 MW Wind Power 
capacity in favour of M/s Savita Chemicals Ltd. at Siegegudda Kavalu, Hassan Taluk, Hassan District 
from out of sanctioned 21 MW Wind Power Capacity of M/s Suzlon Energy Limited. 

The proposal has been examined at the Government level and hence the order: 

Government Order No: EN 39 NCE 2008, Bangalore, Dated: 1°‘ February 2008. 

Government accords approval for transfer of 3.75 MW Wind Power capacity in favour of M/s 
Savita Chemicals Ltd. at Siegegudda Kavalu, Hassan Taluk, Hassan District from out of sanctioned 21 
MW Wind Power Capacity of M/s Suzlon Energy Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
SURESH B. KRISHNAPPANAVAR 
Under Secretary to Government, 
Energy Department. 
Sub: Transfer of 1.5 MW Wind Power Capacity in favour of M/s Rita International -reg. 
Read: 1. Government Order No: DE 26 NCE 1999 dated: 13.5.1999. 
2. Government Order No: EN 81 NCE 2005 dated: 18.3.2005. 
3. Letter No: KRED/08/RI-SRL/2008/2959 dated: 25.1.2008. received from the 
Managing Director, Karnataka Renewable Energy Development Limited, Bangalore. 
PREAMBLE : 

In the Government Order read at (2) above sanction has been accorded to implement 21 MW 
capacity Wind Power Project at Ayyanahalli Region of Navali village, Huvinahadagali Taluk, Bellary 
District by M/s. Sarjan Realities Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 1.5 MW Wind Power 
capacity in favour of M/s Rita International Ltd. Ayyanahalli Region of Navali village, Huvinahadagali 
Taluk, Bellary District from out of sanctioned 21 MW Wind Power Capacity of M/s Sarjan Realities 
Limited. 

The proposal has been examined at the Government level and hence the order: 

Government Order No: EN 40 NCE 2008, Bangalore, Dated: 1° February 2008. 

Government accords approval for transfer of 1.5 MW Wind Power capacity in favour of M/s Rita 
International at Ayyanahalli Region of Navali village, Huvinahadagali Taluk, Bellary District from out of 
sanctioned 21 MW Wind Power Capacity of M/s Sarjan Realities Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
SURESH B. KRISHNAPPANAVAR 
Under Secretary to Government, 
Energy Department. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೮೫ 





Sub: Transfer of 1.25 MW Wind Power Capacity in favour of M/s Mukund Kamath.S-reg. 
Read: 1. Government Order No: DE 26 NCE 1999 dated: 13.5.1999. 
2. Government Order No: EN 102 NCE 2005 dated: 21.4.2005. 
3. Letter No: KRED/08/MKS-SEL/2008/2960 dated: 25.1.2008. received from the 
Managing Director, Karnataka Renewable Energy Development Limited, Bangalore. 
PREAMBLE : 

In the Government Order read at (2) above sanction has been accorded to implement 21 MW 
capacity Wind Power Project at Shivapura Kavalu of Belur Taluk, Hassan District by M/s. Suzlon Energy 
Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 1.25 MW Wind Power 
capacity in favour of M/s Mukund Kamath.S at Shivapura Kavalu of Belur Taluk, Hassan District from out 
of sanctioned 21 MW Wind Power Capacity of M/s Suzlon Energy Limited. 

The proposal has been examined at the Government level and hence the order: 

Government Order No: EN 41 NCE 2008, Bangalore, Dated: 1°‘ February 2008. 

Government accords approval for transfer of 1.25 MW Wind Power capacity in favour of 
M/s Mukund Kamath.S at Shivapura Kavalu of Belur Taluk, Hassan District from out of sanctioned 21 MW 
Wind Power Capacity of M/s Suzlon Energy Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
SURESH B. KRISHNAPPANAVAR 
Under Secretary to Government, 
Energy Department. 


Sub: Transfer of 1.5 MW Wind Power Capacity in favour of M/s Eastman International -reg. 

Read: 1. Government Order No: DE 26 NCE 1999 dated: 13.5.1999. 

2. Government Order No: EN 81 NCE 2005 dated: 18.3.2005. 
3. Letter No: KRED/08/EI-SRL/2008/2961 dated: 25.1.2008. received from the 
Managing Director, Karnataka Renewable Energy Development Limited, Bangalore. 
PREAMBLE : 

In the Government Order read at (2) above sanction has been accorded to implement 21 MW 
capacity Wind Power Project at Ayyanahalli Region of Navali village, Huvinahadagali Taluk, Bellary 
District by M/s. Sarjan Realities Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 1.5 MW Wind Power 
capacity in favour of M/s Eastman International Ltd. Ayyanahalli Region of Navali village, Huvinahadagali 
Taluk, Bellary District from out of sanctioned 21 MW Wind Power Capacity of M/s Sarjan Realities 
Limited. 

The proposal has been examined at the Government level and hence the order: 

Government Order No: EN 42 NCE 2008, Bangalore, Dated: 1° February 2008. 

Government accords approval for transfer of 1.5 MW Wind Power capacity in favour of M/s 
Eastman International at Ayyanahalli Region of Navali village, Huvinahadagali Taluk, Bellary District from 
out of sanctioned 21 MW Wind Power Capacity of M/s Sarjan Realities Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
PR. 221 SURESH B. KRISHNAPPANAVAR 


Under Secretary to Government, 
Energy Department. 


೪೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





Sub: Transfer of 1.5 MW Wind Power Capacity in favour of M/s Ramesh Steels -reg. 
Read: 1. Government Order No: DE 26 NCE 1999 dated: 13.5.1999. 
2. Government Order No: EN 81 NCE 2005 dated: 18.3.2005. 
3. Letter No: KRED/08/RS-SRL/2008/2957 dated: 25.1.2008. received from the 
Managing Director, Karnataka Renewable Energy Development Limited, Bangalore. 
PREAMBLE : 

In the Government Order read at (2) above sanction has been accorded to implement 21 MW 
capacity Wind Power Project at Ayyanahalli Region of Haltimmalapur village, Huvinahadagali Taluk, 
Bellary District by M/s. Sarjan Realities Limited. 

Now, the Managing Director, Karnataka Renewable Energy Development Limited, Bangalore in 
his letter read at (3) above has recommended to the Government for transfer of 1.5 MW Wind Power 
capacity in favour of M/s Ramesh Steels at Ayyanahalli Region of Haltimmalapur village, Huvinahadagali 
Taluk, Bellary District from out of sanctioned 21 MW Wind Power Capacity of M/s Sarjan Realities 
Limited. 

The proposal has been examined at the Government level and hence the order: 

Government Order No: EN 38 NCE 2008, Bangalore, Dated: 31° January 2008. 

Government accords approval for transfer of 1.5 MW Wind Power capacity in favour of 
M/s Ramesh Steels at Ayyanahalli Region of Haltimmalapur village, Huvinahadagali Taluk, Bellary District 
from out of sanctioned 21 MW Wind Power Capacity of M/s Sarjan Realities Limited. 

The terms and conditions of the Government Order read at (1) above shall IPSO FACTO 
applicable. 

By Order and in the name of President of India, 
PR. 188 SURESH B. KRISHNAPPANAVAR 
Under Secretary to Government, 
Energy Department. 
ಇಂಧನ ಸಚಿವಾಲಯ 
ವಿಷಯ: ಮೆ:: Greenfive Power Pvt. Ltd. ಕ೦ಪನಿಯವರಿಗೆ 1155 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ 
ವಿದ್ಯುತ್‌ ಯೋಜನೆ ಹಂಚಿಕೆ ಬಗ್ಗೆ ಆದೇಶ. 
ಓದಲಾಗಿದೆ: 1 ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆರ್‌28/08/GPPL/2007/261 ದಿನಾಂಕ: 23.1.2007. 
2 ದಿನಾಂಕ: 13.6.2007 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಸ್ತಾವನೆ : 
ಮೇಲೆ ಓದಲಾದ ಕ್ರಮಾಂಕ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ:: Greenfive Power Pvt. Ltd. ಕಂಪನಿಗೆ ಬೆಳಗಾಂ ಜಿಲ್ಲೆಯಲ್ಲಿ 1155 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 13.6.2007 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಇಡಲಾಗಿದ್ದು ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆ ನಡವಳಿಯ ಪವನ ವಿದ್ಯುತ್‌ ಯೋಜನೆ ಹಂಚಿಕೆಯ ಕ್ರಮ ಸಂಖ್ಯೆ 
1ರಲ್ಲಿ ಸಮಿತಿಯು ಅನುಮೋದಿಸಿದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 46 ಎನ್‌ಸಿಇ 2007, ಬೆಂಗಳೂರು, ದಿನಾಂಕ: 2ನೇ ಜನವರಿ 2008. 

ಮೆ:: Greenfive Power Pvt. Ltd. ಕಂಪನಿಗೆ ಬೆಳಗಾಂ ಜಿಲ್ಲೆಯಲ್ಲಿ 1.55 ಮೆಗಾ ವ್ಯಾಟ್‌ ಸಾಮರ್ಥದ ಪವನ 

ವಿದ್ಯುತ್‌ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಈ ಆದೇಶದಲ್ಲಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ. 


(೬ 

















Proposed Near by villages of Geographical area description of the project 
capacity in MW the proposed area 
and district. 
6.6 MW Sarapur, Bagewadi & An East West oriented non-contigous ridge is situated 
Hulloli of Belgaum on the South-West of Bagewadi village at a distance of 








ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೮೭ 








(4x1650KW) Disrtict. about 4 Km. It is an open scrub featured area covered 


with eucalyptus plantations. The identified area is having 
single peak and held in the following Geographical 
co-ordinates: 

Latitude: 16°15'55”- 16516141” N 

Longitude: 74°40'59”- 74°42'40” E 

Ridge peaks: 712 m Ams. 





4.95 MW 
(3x1650KW) Bavachi of Belgaum South-East of Mekhali village. It is an open scrub area 


Mekhali, Mardi, A small North-South oriented high plain is located on the 


Disrtict. and consists of boulders scrubs. The proposed area is 
having single peak and covered in the following 
Geographical co-ordinates:- 

Latitude: 16°23'52”- 16°25'9” N 

Longitude: 74°43'56”- 74°44’44” E 

Ridge peaks: 711 m Ams. 











Total 11.55 MW 








ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ. 25,000 ದಂತೆ 
ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ 
ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 

ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸೈ ಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿ೦ಡ್‌ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ 
ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 

ಗಾಳಿ ಚಕ್ರದ ಹಬ್‌ ಹೈಟನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ 
ವಿವರಿಸಿರುವಂತೆ ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ 
ಕಂಬವನ್ನು (ವಿಂಡ್‌ ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸುವುದು. 





























ಗಾಳಿ ಶಕ್ತಿ ಎದ್ಯುತ್ತಿನ ದೂರ ಸಾಮರ್ಥ್ಯ 3 ಮೆಗಾವ್ಯಾಟ್‌ ಗಾಳಿ ಯೋಜನೆಯಲ್ಲಿ | ಹಾಕಬೇಕಾಗಿರುವ ಗಾಳಿ ಕಂಬ 
ಸಾಧಾರಣ ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ (ವಿಂಡ್‌ ಮಾಸ್ಟ್‌ಗಳ ಸಂಖ್ಯೆ 
> 200 ಕಿ.ವ್ಯಾ ನಿಂದ 300 ಕಿವ್ಹಾ 18 1 
> 300 ಕಿ.ವ್ಯಾ. ನಿಂದ 500 ಕಿ.ವ್ಯಾ. 15 1 
> ೨00 ಕಿ.ವ್ಯಾ ನಿಂದ 750 ಕಿ.ವ್ಯಾ 12 1 
> 750 ಕಿ.ವ್ಯಾ. ನಿಂದ 1000 ಕಿ.ವ್ಯಾ 8 ರಿಂದ 10 1 
5 ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ 
ವಿವಿಧ ಮೈಲುಗಲ್ಲುಗಳನ್ನು ತೋರಿಸುವ ಪರ್ಟ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 
6 


ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ / 
ಕಂದಾಯ/ ವಾಣಿಜ್ಯ & ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 
ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 








೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





7 ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌/ವಿದ್ಯುತ್‌ 
ಖರೀದಿ ಒಡ೦ಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

8 ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

[9 ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 

10 ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ 
ಹಾಗೂ ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ 
ಸೀಮಿತವಾಗಿದೆ ಹಾಗೂ ಅಭಿವೃದ್ದಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ 
ಭೂಮಿಯ ಬಗ್ಗೆ ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 

1] ಎಲ್ಲಾ ಅಭಿವೃದ್ಧಿದಾರರು ಖುದ್ದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೊಂದಿಗೆ ಅನುಷ್ಠಾನಗೊಳಿಸಬೇಕು. 

ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 187 ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ವಿಷಯ: ಪವನ ವಿದ್ಯುತ್‌ ಯೋಜನೆ ಅಭಿವೃದ್ಧಿಗಾಗಿ ಹಂಚಿಕೆ ಬಗ್ಗೆ-ಆದೇಶ. 


ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆರ್‌ಇ8/08/RWE/2006/1719 ದಿನಾಂಕ: 31.7.2006. 
2 ದಿನಾಂಕ: 03.8.2006 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಸ್ತಾವನೆ: 
ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ: Reliable Wind Energy ಕಂಪನಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 12.75 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ದಿನಾಂಕ: 03.8.2006 ರಂದು ನಡೆದ ಹಂಚಿಕೆ ಸಮಿತಿ ಮುಂದೆ ಮಂಡಿಸಿದ್ದು, ಮೇಲೆ 
ಕ್ರಮಾಂಕ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆ ನಡವಳಿಯ ಪವನ ವಿದ್ಯುತ್‌ ಯೋಜನೆ ಹಂಚಿಕೆಯ ಕ್ರಮ ಸಂಖ್ಯೆ 
14ರಲ್ಲಿ ಸಮಿತಿಯು ಅನುಮೋದಿಸಿದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ ಇಎನ್‌ 326 ಎನ್‌ಸಿಇ 2006, ಬೆ೦ಗಳೂರು, ದಿನಾ೦ಕ: 28ನೇ ಜನವರಿ 2008. 
ಮೆ:: Reliable Wind Energy ಕಂಪನಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ 12.75 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ 
ವಿದ್ಯುತ್‌ ಯೋಜನೆಯನ್ನು ಕೆಳಗೆ ವಿವರಿಸಿರುವಂತೆ ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ. 


(೬ 








Proposed Near by villages of Geographical area description of the project 
capacity in the proposed area 
MW and district. 
12.75 MW Ramajagihallli, A NW-SE oriented non-contigous ridges are located on the 
Muchchukunte, North-West of Balenahalli village and are having open scrub 
(17x750 KW) Balenahalli features with two peaks are held in the following 


Chitradurga Disrtict. | Geographical co-ordinates: 
Latitude: 14515'0”- 14516150” N 
Longitude: 76°31'48”- 76°32'53” E 
Ridge peaks: 681, 729m Amsl. 
Total 12.75 MW 


1 ಯೋಜನಾಭಿವೃದ್ಧಿದಾರರು ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮೆಗಾ ವ್ಯಾಟ್‌ ಒಂದಕ್ಕೆ ರೂ 25,000 ದಂತೆ 
ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 




















ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬, ೨೦೦೮ ೪೮೯ 





ಈ ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳ ಒಳಗೆ ಯೋಜನಾಭಿವೃದ್ಧಿದಾರರು ರೂ.400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ 
ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು. 

ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ 
ಮಟ್ಟದಲ್ಲಿ ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ 
ಮೈಕ್ರೊ ಸೈ ಟಿಂಗ್‌ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು 
ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ 
ಬದಲಾವಣೆಗನುಗುಣವಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ 
ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 

ಗಾಳಿ ಚಕ್ರದ ಹಬ್‌ ಹೈಟನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ 
ವಿವರಿಸಿರುವಂತೆ ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ 
ಕಂಬವನ್ನು (ವಿಂಡ್‌ ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಸಲ್ಲಿಸುವುದು. 





ಗಾಳಿ ಶಕ್ತಿ 


ಎದ್ಯುತ್ತಿನ ದೂರ ಸಾಮರ್ಥ್ಯ 5 ಮೆಗಾವ್ಯಾಟ್‌ ಗಾಳಿ ಯೋಜನೆಯಲ್ಲಿ | ಹಾಕಬೇಕಾಗಿರುವ ಗಾಳಿ ಕಂಬ 
ಸಾಧಾರಣ ಗಾಳಿ ಶಕ್ತಿ ವಿದ್ಯುತ್ತಿನ ಸಂಖ್ಯೆ (ವಿಂಡ್‌ ಮಾಸ್ಟ್‌ಗಳ ಸಂಖ್ಯೆ 





200 ಕಿ.ವ್ಯಾ ನಿಂದ 300 ಕಿ.ವ್ಯಾ. 18 





300 ಕಿ.ವ್ಯಾ. ನಿಂದ 500 ಕಿ.ವ್ಯಾ. 15 





5೦೦ ಕಿ.ವ್ಯಾ ನಿಂದ 750 ಕಿ.ವ್ಯಾ 12 





V VV |V 





150 ಕಿ.ವ್ಯಾ. ನಿಂದ 1000 ಕಿ.ವ್ಯಾ. 8 ರಿಂದ 10 


mle mm 














5 


10 


1] 


ಪಿ.ಆರ್‌. 186 


ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ 
ವಿವಿಧ ಮೈಲುಗಲ್ಲುಗಳನ್ನು ತೋರಿಸುವ ಪರ್ಟ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 
ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ/ 
ಕಂದಾಯ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು ಹಂಚಿಕೆದಾರರು 
ಪಡೆದುಕೊಳ್ಳತಕ್ಕದ್ದು. 
ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ /ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌"/ವಿದ್ಯುತ್‌ 
ಖರೀದಿ ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 
ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 
ಯೋಜನೆಯನ್ನು ತ್ವರಿತವಾಗಿ ಮುಕ್ತಾಯ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 
ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ 
ಹಾಗೂ ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸಿಮಿತವಾಗಿದೆ 
ಹಾಗೂ ಅಭಿವೃದ್ದಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ 
ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 
ಎಲ್ಲಾ ಅಭಿವೃದ್ಧಿದಾರರು ಖುದ್ದಾಗಿ ಯೋಜನೆಗಳನ್ನು ಯಂತ್ರೋಪಕರಣಗಳೊಂದಿಗೆ ಅನುಷ್ಠಾನಗೊಳಿಸಬೇಕು. 

ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ: ನೂರುದ್ದೀನ್‌ ಅನ್ಸಾರಿ, ಜನರಲ್‌ ಸರ್ಜನ್‌, ಸಾರ್ವಜನಿಕ ಆಸ್ಪತ್ರೆ, ಜೇವರ್ಗಿ, ಗುಲ್ಬರ್ಗ ಜಿಲ್ಲೆ 
ಇವರನ್ನು ಸೇವೆಯಿಂದ ವಿಮೋಚನೆಗೊಳಿಸುವ ಬಗ್ಗೆ. 
ಓದಲಾಗಿದೆ: ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು, ಇವರ ಪತ್ರ ಸಂ: 
ಡಿಪಿಜಿ(2)24: 2003-04, ದಿನಾ೦ಕ 22-3-2007. 
ಪ್ರಸ್ತಾವನೆ : 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರು ಮೇಲೆ ಓದಲಾದ 
ಪ್ರಸ್ತಾವನೆಯಲ್ಲಿ ಡಾ: ನೂರುದ್ದೀನ್‌ ಅನ್ಸಾರಿ, ಜನರಲ್‌ ಸರ್ಜನ್‌, ಇವರು ಸಾರ್ವಜನಿಕ ಆಸ್ಪತ್ರೆ, ಜೇವರ್ಗಿ, ಗುಲ್ಬರ್ಗ ಜಿಲ್ಲೆ 
ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ದಿನಾ೦ಕ 1-8-2003ರಿ೦ದ ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿರುತ್ತಾರೆ. ಸದರಿ ವೈದ್ಯರಿಗೆ 
ಕರ್ತವ್ಯಕ್ಕೆ ಹಾಜರಾಗಲು ಕರೆನೋಟೀಸ್‌ ಜಾರಿ ಮಾಡಿದ್ದು ವಿಳಾಸದಾರರು ಇಲ್ಲವೆಂದು ಸ್ವೀಕೃತಿಯು ಅಂಚೆ ಕಚೇರಿಯಿಂದ 
ಹಿಂದಿರುಗಿ ಬಂದ ಕಾರಣ ದಿನಾಂಕ 11-9-2003ರ ಕನ್ನಡಪ್ರಭ ಪತ್ರಿಕೆ ಹಾಗೂ ದಿನಾಂಕ 23-9-2004ರ ಪ್ರಜಾವಾಣಿ ದಿನ 
ಪತ್ರಿಕೆಗಳಲ್ಲಿ ಕೆಲಸಕ್ಕೆ ಹಾಜರಾಗುವಂತೆ ಪ್ರಕಟಸಿದ್ದರೂ ಸಹಾ, ಸದರಿ ಅಧಿಕಾರಿಯು ಇದುವರೆವಿಗೂ ಕರ್ತವ್ಯಕ್ಕೆ 
ಹಾಜರಾಗಿರುವುದಿಲ್ಲ. 
ಆದ್ದರಿ೦ದ ಸದರಿ ವೈದ್ಯರು ಸರ್ಕಾರಿ ಸೇವೆಗೆ ಅನಧಿಕೃತ ಗೈರುಹಾಜರಾಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ 
(ಖಾಯಂ ಪೂರ್ವ) ನಿಯಮಗಳು, 1977ರ ನಿಯಮ 6ರ ಅಡಿಯಲ್ಲಿ ಸೇವೆಯಿಂದ ವಿಮೋಚನೆಗೊಳಿಸುವಂತೆ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಆಯುಕ್ತರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿಯವರನ್ನು ಸೇವೆಯಿಂದ 
ವಿಮೋಚನೆಗೊಳಿಸಲು ಸರ್ಕಾರವು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 679 ಹೆಚ್‌ಎಸ್‌ಹೆಚ್‌ 2007, ಬೆ೦ಗಳೂರು, ದಿನಾಂಕ: 3ನೇ ಜನವರಿ 2008. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಡಾ: ನೂರುದ್ದೀನ್‌ ಅನ್ಸಾರಿ, ಜನರಲ್‌ ಸರ್ಜನ್‌, 
ಸಾರ್ವಜನಿಕ ಆಸ್ಪತ್ರೆ, ಜೇವರ್ಗಿ, ಗುಲ್ಬರ್ಗ ಜಿಲ್ಲೆ ಇವರು ದಿನಾ೦ಕ 1-8-2003 ರಿಂದ ಕರ್ತವ್ಯಕ್ಕೆ ಅನಧಿಕೃತ 
ಗೈರುಹಾಜರಿಯಾಗಿರುವುದರಿಂದ ಸದರಿಯವರನ್ನು ಕರ್ನಾಟಕ ನಾಗರೀಕ ಸೇವಾ (ಖಾಯಂ ಪೂರ್ವ) ನಿಯಮಾವಳಿ 
1977ರ ಉಪ ನಿಯಮ 6(1)(2)ರ ಅಡಿಯಲ್ಲಿ ದಿನಾಂಕ 1-8-2003 ರಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 
ವಿಮೋಚನೆಗೊಳಿಸಿದೆ. 
ಭಾರತದ ರಾಷ್ಟ್ರಪತಿಗಳ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 119 ಕೆ.ಎಸ್‌. ಸರೋಜಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು-1) 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ರೇಷ್ಮೆ ಇಲಾಖೆಯ ರೇಷ್ಮೆ ತರಬೇತಿ ಸಂಸ್ಥೆಗಳಲ್ಲಿ ಉಪನ್ಯಾಸ ನೀಡುವ ಅತಿಥಿ ಉಪನ್ಯಾಸಕರಿಗೆ 
ಪಾವತಿಸುತ್ತಿರುವ ಗೌರವ ಧನವನ್ನು ರೂ. 100 ರಿ೦ದ ರೂ. 200ಕ್ಕೆ ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ: 1. ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಇವರ ಪತ್ರ ಸಂಖ್ಯೆ; ರೇನಿ/ತಾ೦/1/ 
ರೇಸಸಂ/ಹಾ/9ಎ/07-08, ದಿನಾಂಕ 22-9-2007. 
2. ಸರ್ಕಾರಿ ಆದೇಶ ಸಂಖ್ಯೆ ವಾಕೈ 49 ರೇಯೋವಿ 99, ದಿನಾಂಕ 15-2-2002. 
ಸ್ತಾವನೆ 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ರೇಷ್ಮೆ ಬೆಳೆಗಾರರು ಹಾಗೂ 
ಇಲಾಖಾ ಸಿಬ್ಬಂದಿಗಳೀಗೆ ರೇಷ್ಮೆ ಕೃಷಿ ನೂತನ ತಾಂತ್ರಿಕತೆಗಳ ಬಗ್ಗೆ ಇಲಾಖೆಯಲ್ಲಿರುವ ತರಬೇತಿ ಸಂಸ್ಥೆಗಳಲ್ಲಿ ತರಬೇತಿ 
ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ರೇಷ್ಮೆ ಬೆಳೆಗಾರರ ಪಾಠ ಪ್ರವಚನಕ್ಕೆ ತರಬೇತಿ ಸಂಸ್ಥೆಯ ಅಧಿಕಾರಿಗಳಿದ್ದು, 
ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳಿಗೆ ನೂತನ ತಾಂತ್ರಿಕತೆಗಳ ಬಗ್ಗೆ ಹೊಸ ಸಂಶೋಧನೆಗಳನ್ನು ಒಳಗೊಂಡಂತೆ ಉಪನ್ಯಾಸಕ್ಕಾಗಿ 
ಕರ್ನಾಟಕ ರಾಜ್ಯ ರೇಷ್ಮೆ ಅಭಿವೃದ್ಧಿ ಮತ್ತು ಸಂಶೋಧನಾ ಕೇಂದ್ರ, ತಲಘಟ್ಟಪುರ ಮತ್ತು ಮೈಸೂರಿನ ಕೇಂದ್ರ ರೇಷ್ಮೆ 
ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆಗಳಿಂದ ಮತ್ತು ವಿಶ್ವವಿದ್ಯಾನಿಲಯದಿಂದ ವಿಜ್ಞಾನಿಗಳನ್ನು ಆಹ್ವಾನಿಸುತ್ತಿದ್ದು, ಆ 
ಸಂದರ್ಭದಲ್ಲಿ ವಿಜ್ಞಾನಿಗಳಿಗೆ ನೀಡುವ ಗೌರವ ಧನ ರೂ. 100 ಬಹಳ ಕಡಿಮೆಯಾಗಿರುತ್ತದೆಯಾದ್ದರಿಂದ ಅತಿಥಿ 
ಉಪನ್ಮಾಸಕರಿಗೆ ನೀಡುತ್ತಿರುವ ಗೌರವ ಧನವನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕಾಗಿದ್ದು, ರೇಷ್ಮೆ ತರಬೇತಿ ಸಂಸ್ಥೆಗಳಿಗೆ ಬೇರೆ 
ಸಂಸ್ಥೆಗಳಿಂದ ಬಂದು ಉಪನ್ಯಾಸ ನೀಡುವ ಉಪನ್ಯಾಸಕರಿಗೆ ಈಗ ನೀಡುತ್ತಿರುವ ಗೌರವ ಧನವನ್ನು ರೂ. 100 ರಿಂದ 
ರೂ. 200ಕ್ಕೆ ಹೆಚ್ಚಿಸಲು ಮಂಜೂರಾತಿ ನೀಡುವಂತೆ ಕೋರಿರುತ್ತಾರೆ. 


(೬ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೯೧ 





ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಆದೇಶದಲ್ಲಿ ರೇಷ್ಮೆ ತರಬೇತಿ ಸಂಸ್ಥೆಗಳಲ್ಲಿ ಅತಿಥಿ ಉಪನ್ಯಾಸ ನೀಡುವ 
ವಿಷಯ ತಜ್ಞರಿಗೆ ಒಂದು ಅವಧಿಗೆ ರೂ. 100 ಗೌರವ ಧನವನ್ನು ನೀಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿರುತ್ತದೆ. 

ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ರೇಷ್ಮೆ ತರಬೇತಿ ಸಂಸ್ಥೆಗಳಲ್ಲಿ ಉಪನ್ಯಾಸ 
ನೀಡಲು ವಿಷಯ ತಜ್ಞರನ್ನು ಆಹ್ವಾನಿಸಲಾಗುತ್ತಿದ್ದು, ಅವರಿಗೆ ನೀಡುತ್ತಿರುವ ರೂ. 100 ಗೌರವ ಧನವು 
ಕಡಿಮೆಯಾಗಿರುವುದರಿ೦ದ ಅದನ್ನು ಹೆಚ್ಚಿಸುವುದು ಸಮಂಜಸವೆಂದು ತೀರ್ಮಾನಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಾಕೈ 47 ರೇಇವಿ 2007 ಬೆಂಗಳೂರು, ದಿನಾಂಕ: 10ನೇ ಜನವರಿ 2008. 

ರೇಷ್ಮೆ ತರಬೇತಿ ಸಂಸ್ಥೆಗಳಲ್ಲಿ ಉಪನ್ಯಾಸ ನೀಡುವ ವಿಷಯ ತಜ್ಞ ಅತಿಥಿ ಉಪನ್ಯಾಸಕರಿಗೆ ಒಂದು ಅವಧಿಗೆ ನೀಡುವ 
ಗೌರವ ಧನವನ್ನು ಈಗಿರುವ ರೂ. 100 ರಿಂದ ರೂ. 200/- (ರೂಪಾಯಿ ಎರಡು ನೂರು ಮಾತ್ರ)ಗಳಿಗೆ ಹೆಚ್ಚಿಸಲು 
ಮಂಜೂರಾತಿ ನೀಡಿದೆ. ಇದಕ್ಕೆ ತಗಲುವ ಹೆಚ್ಚುವರಿ ವೆಚ್ಚಗಳನ್ನು ಇಲಾಖೆಯ ಅನುದಾನದಿಂದಲೇ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 1803 ವೆಚ್ಚ-1, 2007, ದಿನಾಂಕ 18-12-2007ರಲ್ಲಿ 
ನೀಡಲಾದ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಭಾರತದ ರಾಷ್ಟ್ರಪತಿಗಳ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 126 ಭಾರತಿ ಆರ್‌. ನಾಯಕ್‌ 
ಪೀಠಾಧಿಕಾರಿ (ರೇಷೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
INFRASTRUCTURE DEVELOPMENT SECRETARIAT 
Sub : Release of State Share towards Bidar - Gulbarga New Railway Project. 
Read: 1. G.O. No. IDD 12 NSW 2004, dtd: 5-9-07. 

2. 6.0. No. IDD 12 NSW 2004, dtd: 28-9-07. 

3. Letter No. Dy.CE/C/II/SC/DB/BIDR-GR dated 

4. 12-2007 of Dy.CE/CI/II/SC SCR, Secunderabad. 

Preamble: 

In the Government Order dated 5-9-2007 read at (1) above, the State Government has accorded 
sanction for taking up Bidar-Gulbarga new railway project on 50:50 cost sharing basis between the 
Ministry of Railways and the Government of Karnataka and for releasing 50% (Rs. 193.00 crore) of the 
cost required for completion of this project within a period of 3 years. 

2. The Bidar-Gulbarga new railway project has been included in the Railway Works Programme 
and in its Budget for 2007-08 an amount of Rs. 20.00 crore has been provided. Similarly, the 
Government of Karnataka also has provided a matching amount of Rs. 20.00 crore in the State Budget 
2007-08. 

3. In the G.O. dated 28-9-2007 read at (2) above, the State Government has released Rs. 10.00 
crores towards the share of the State Government for Bidar-Gulbarga new railway project. 

4. The South Central Railway vide their letter read at Sl.No. (3) above, have stated that the 
amount of Rs. 10.00 crores released by the State Government has been utilized by SCR towards 
contractual payments during the current year and have requested to deposit the second instalment of Rs. 
10.00 crores. The request has been examined in detail and hence this order. 

Government Order No. IDD 12 NSW 2004, Bangalore, Dated 21°‘ January 2008 

In the circumstances mentioned above, Government of Karnataka is pleased to release an 
amount of Rs. 10.00 crore towards the share of the State Government for the Bidar-Gulbarga new railway 
project. 

2. The expenditure shall be met under the Head of Account 5465-01-190-3-10 (Plan)-059-Bidar- 
Gulbarga railway line project during 2007-08. 

3. The Chief Financial Officer & Company Secretary, iDeCK is authorized to draw the amount on 
a payee's receipt duly countersigned by the Under Secretary to Government, Infrastructure Development 
Department and iDeCK shall in turn deposit the same with the Financial Advisor and Chief Administrative 
Officer (Construction), South Central Railway, Secunderabad. 


೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





4. This order is issued in accordance with the concurrence of Finance Department given vide 
U.O. Note No. FD 1982 Exp-|/07 dated 7-1-2008. 
By order and in the name of the President of India, 
PR. 127 N. MANJULA GEETHA 
Under Secretary to Government, 
Infrastructure Development Department. 
ವಸತಿ ಸಚಿವಾಲಯ 
ವಿಷಯ : ನರ್ಮ್‌/ಐಹೆಚ್‌ಎಸ್‌ಡಿಪಿ ಯೋಜನೆ-ಆಯ್ದ ಕೊಳಚೆ ಪ್ರದೇಶಗಳಲ್ಲಿ (5೦ ಕಾರ್ಯಕ್ರಮಗಳನ್ನು ಕೇಂದ್ರ 
ಮಾರ್ಗಸೂಚಿಯನ್ವಯ ಕೈಗೊಳ್ಳುವ ಕುರಿತು. 
ಓದಲಾಗಿದೆ: 1. ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿರವರ ಪತ್ರ ಸಂಖ್ಯೆ: ಕೆಎಸ್‌ಸಿಬಿ/ನರ್ಮ್‌/ 
ಐಹೆಚ್‌ಎಸ್‌ಡಿಪಿ/ಐಇಸಿ:87:2007-08, ದಿನಾಂಕ 21-9-07. 
2. ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ದಿನಾಂಕ 7-11-07ರ ಅಧಿಕಾರಯುಕ್ತ 
ಸಮಿತಿ ಸಭೆಯ ನಡವಳಿ. 
3. ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿರವರ ಪತ್ರ ಸಂಖ್ಯೆ: ಕೆಎಸ್‌ಸಿಬಿ/ನರ್ಮ್‌/ 
ಐಹೆಚ್‌ಎಸ್‌ಡಿಪಿ/ಐಇಸಿ:87:2007-08, ದಿನಾಂಕ 28-11-07. 
4. ಸರ್ಕಾರದ ಪತ್ರ ಸಂಖ್ಯೆ ವಇ 32 ಕೊಮಂಲೆ 2007, ದಿನಾಂಕ 29-12-07. 
ಸ್ತಾವನೆ 
ನರ್ಮ್‌ ಯೋಜನೆಯಡಿ ಕೇಂದ್ರ ವಸತಿ ಮತ್ತು ನಗರ ಬಡತನ ನಿರ್ಮೂಲನ ಮಂತ್ರಾಲಯ ಅನುಮೋದಿಸಿರುವ 
ಐಹೆಚ್‌ಎಸ್‌ಡಿಪಿಯ 12 ನಗರ/ಪಟ್ಟಣಗಳ ಯೋಜನಾ ಪ್ರದೇಶಗಳಲ್ಲಿ (ರಾಮನಗರ, ಮುಳಬಾಗಿಲು, ಸಿಂಧನೂರು, ಬಳ್ಳಾರಿ, 
ಸವದತ್ತಿ, ಹಾಸನ, ಹೊಳೆನರಸೀಪುರ, ದೊಡ್ಡಬಳ್ಳಾಪುರ, ಗಜೇಂದ್ರ ಘಡ, ನಾಗಮಂಗಲ, ನಂಜನಗೂಡು ಮತ್ತು 
ಬಸವಕಲ್ಯಾಣ) ಐಇಸಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಯೋಜನೆಯ ಅನುಷ್ಟಾನದ ಅಂಗವಾಗಿರುವುದರಿಂದ ಕೇಂದ್ರದ 
ಸೂಚನೆಯಂತೆ ಆಯುಕ್ತರು ಮಂಜೂರಾದ ಯೋಜನಾ ಪ್ರದೇಶಗಳಲ್ಲಿ ಐಇಸಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಮೇಲೆ 
ಓದಲಾದ (1)ರಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಮೇಲೆ ಓದಲಾದ (2)ರಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 7-11-2007ರಂದು 
ನಡೆದ ಅಧಿಕಾರಯುಕ್ತ ಸಮಿತಿಯ ಸಭೆಯಲ್ಲಿ ನರ್ಮ್‌ ಯೋಜನೆಯಡಿ ಕೈಗೆತ್ತಿಕೊಂಡಿರುವ ಬೆಂಗಳೂರು ಮತ್ತು ಮೈಸೂರು 
ನಗರಗಳಿಗೆ ನಗರಾಭಿವೃದ್ಧಿ ಇಲಾಖೆ ಪ್ರತ್ಯೇಕವಾಗಿ ಕ್ರಮ ವಹಿಸಲು ಸೂಚಿಸಿ, 12 ನಗರ/ಪಟ್ಟಣದ ಇಐಹೆಚ್‌ಎಸ್‌ಡಿಪಿ 
ಯೋಜನಾ ಪ್ರದೇಶಗಳ ಐಇಸಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿರುತ್ತದೆ. 
ಮೇಲೆ ಓದಲಾದ (3)ರಲ್ಲಿ ಆಯುಕ್ತರು, ಅಧಿಕಾರಯುಕ್ತ ಸಮಿತಿ ಸಭೆಯು ಅನುಮೋದಿಸಿದ ನಂತರ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಿ ಮಂಡಳಿ ಕೈಗೊಂಡಿರುವ ಕ್ರಮಕ್ಕೆ ಆಡಳಿತಾತ್ಮಕ ಮಂಜೂರಾತಿ ನೀಡಬೇಕೆಂದು ಸರ್ಕಾರವನ್ನು 
ಕೋರಿರುತ್ತಾರೆ. 
ಮೇಲೆ ಓದಲಾದ (4)ರಲ್ಲಿ ಮಂಡಳಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಮಂಡಳಿ ಮಟ್ಟದಲ್ಲಿ ರಚಿಸಲಾಗಿದ್ದ ಪರಿಶೀಲನಾ 
ಮತ್ತು ಮೌಲ್ಯಮಾಪನ ಸಮಿತಿಗೆ ಘಟನೋತ್ತರ ಅನುಮೋದನೆ ನೀಡಲಾಗಿರುತ್ತದೆ. 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ ವಇ 32 ಕೊಮಂಲೆ 2007 ಬೆಂಗಳೂರು, ದಿನಾಂಕ: 16ನೇ ಜನವರಿ 2008. 
ನರ್ಮ್‌/ಐಹೆಚ್‌ಎಸ್‌ಡಿಪಿ ಯೋಜನೆಯ ಆಯ್ದ ಕೊಳಚೆ ಪ್ರದೇಶಗಳಲ್ಲಿ ಐಇಸಿ ಕಾರ್ಯಕ್ರಮಗಳನ್ನು ಕೇಂದ್ರ 
ಮಾರ್ಗಸೂಚಿಯನ್ವಯ ಕೈಗೊಳ್ಳಲು, ಕರ್ನಾಟಕ ಸರ್ಕಾರದ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 ಮತ್ತು 
ನಿಯಮಗಳು 2000ರನ್ವಯ ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿ ಮಟ್ಟದಲ್ಲಿ ರಚಿಸಿರುವ ಕಮಿಟಿಗೆ ಘಟನೋತ್ತರ 
ಅನುಮೋದನೆಯನ್ನು ಈಗಾಗಲೇ ನೀಡಲಾಗಿದ್ದು, ದಿನಾ೦ಕ 7-11-2007ರಂದು ಅಪರ ಮುಖ್ಯ ಕಾರ್ಯದರ್ಶಿಯವರ 
ಅಧ್ಯಕ್ಷತೆಯಲ್ಲಿ ನಡೆದ ಅಧಿಕಾರಯುಕ್ತ ಸಮಿತಿ ಸಭೆಯು ಅನುಮೋದಿಸಿದಂತೆ ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿ ಈ 
ಕೆಳಕಂಡ ಸಂಸ್ಥೆಗಳ ಮೂಲಕ ಕೇಂದ್ರದಿಂದ ಮಂಜೂರಾಗಿರುವ 12 ಯೋಜನಾ ಪ್ರದೇಶಗಳಲ್ಲಿ (ರಾಮನಗರ, ಮುಳಬಾಗಿಲು, 
ಸಿಂಧನೂರು, ಬಳ್ಳಾರಿ, ಸವದತ್ತಿ, ಹಾಸನ, ಹೊಳೆನರಸೀಪುರ, ದೊಡ್ಡಬಳ್ಳಾಪುರ, ಗಜೇಂ೦ಂದ್ರಘಡ, ನಾಗಮಂಗಲ, 
ನಂಜನಗೂಡು ಮತ್ತು ಬಸವಕಲ್ಯಾಣ) ಐಇಸಿ ಕೆಲಸಗಳನ್ನು ಕೇಂದ್ರ ಮಾರ್ಗಸೂಚನೆಯಂತೆ, ಟೆಂಡರ್‌ ಷರತ್ತಿನಂತೆ, 
ಕರ್ನಾಟಕ ಸರ್ಕಾರದ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮದನ್ವಯ ನಿರ್ವಹಿಸಲು ವಹಿಸುವ ಆಯುಕ್ತರ ಪ್ರಸ್ತಾವನೆಗೆ 
ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ. 


(೬ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೯೩ 





(ರೂ. ಲಕ್ಷಗಳಲ್ಲಿ) 
































ಕ್ರ ಸಂಸ್ಥೆ ಹೆಸರು ಅನ್ವಯಿಸುವ ನಗರ/ ಐಇಸಿ ಟಿಓಆರ್‌ ಪ್ರಕಾರ ಆರ್ಥಿಕ 
ಸಂ ಪಟ್ಟಣಗಳು ಚಟುವಟಿಕೆಗಳಿಗೆ | ತಾತ್ಕಾಲಿಕವಾಗಿ | ಪ್ರಸ್ತಾವನೆಯಂತೆ 
ಭಾರತ ಸರ್ಕಾರ ಟೆಂಡರ್‌ಗೆ ಸಂಸ್ಥೆಗಳು ಕೋಟ್‌ 
ಹಂಚಿರುವ ಮೊತ್ತ | ಮೀಸಲಿಟ್ಟಿರುವ | ಮಾಡಿರುವ ಮೊತ್ತ 
ಮೊತ್ತ 
1-3 ಕಲ್ಪತರು ಎಜುಕೇಷನ್‌ | ರಾಮನಗರ 165.00 100.00 220.00 
ರೂರಲ್‌ ಡೆವಲಪ್‌ಮೆಂಟ್‌ | ನಂಜನಗೂಡು 48.00 29.00 
ಸೊಸೈಟಿ, ಜೋಗಿನಟ್ಟಿ ರಸ್ತೆ, | ಹಾಸನ 92.00 55.00 
ಚಿತ್ರದುರ್ಗ ಹೊಳೆನರಸೀಪುರ 92.00 55.00 
2 | ಅಪರ್ಣ, ಎಂಹೆಚ್‌ಕೆಸಿಎಲ್‌ ಬಸವಕಲ್ಯಾಣ 17.00 10.00 133.00 
ಅಂಡ್‌ ಡಬ್ಲ್ಯೂಎಸ್‌, ಸಿಂಧನೂರು 120.00 80.00 
ಗುಲರ್ಗ ಬಳ್ಳಾರಿ 54.00 45.00 
3 ಸುರಕ್ಷ. ನಂ. 603, ದೊಡ್ಡಬಳ್ಳಾಪುರ 63.00 38.00 107.35 
ಎಸ್‌ಎಲ್‌ಆರ್‌ ಮ್ಯಾನಷನ್‌, | ನಾಗಮಂಗಲ 40.00 22.00 
ಟಿ-ಎಫ್‌-3, 15ನೇ ಮುಖ್ಯ ಮುಳಬಾಗಿಲು 63.00 55.00 
3ನೇ ಹಂತ, 1ನೇ ಬ್ಲಾಕ್‌, 
ಬಸವೇಶ್ವರನಗರ, 
ಬೆ೦ಗಳೂರು 
4 | ಅಡವಿ ಸಿದ್ದೇಶ್ವರ ರೂರಲ್‌ ಸವದತ್ತಿ 16.00 12.00 11.50 
ಡೆವಲಪ್‌ಮೆಂಟ್‌ ಸೊಸೈಟಿ, 
ವಿನಾಯಕನಗರ, 
ಬೈಲಹೊಂಗಲ, ಬೆಳಗಾಂ 
5 | ರೂರಲ್‌ ಅಂಡ್‌ ಅರ್ಬನ್‌ | ಗಜೇಂದ್ರಘಡ 45.00 27.00 24.50 
ಡೆವಲಪ್‌ಮೆಂಟ್‌ 
ಅಸೋಷಿಯೇಷನ್‌, ನಂ.8, 
3ನೇ ಕ್ರಾಸ್‌, ಬಸವನಗರ, 
1ನೇ ಹಳಿಯಲ್‌ ರಸ್ತೆ, 
ಧಾರವಾಡ 














ನರ್ಮ್‌ ಯೋಜನೆಯ ಬೆಂಗಳೂರು ಮತ್ತು ಮೈಸೂರು ನಗರಗಳ ಐಇಸಿ ಕಾರ್ಯಕ್ರಮಗಳನ್ನು ಮೆ;ಫೆಯ್ತ್‌ 
ಹೆಲ್ತ್‌ಕೇರ್‌-ಬೆ೦ಗಳೂರು, ರೂ. 331.46 ಲಕ್ಷಗಳು, ಶ್ರೀ ಕಲ್ಪತರು ಎಜುಕೇಷನ್‌ ರೂರಲ್‌ ಡೆವಲಪ್‌ಮೆಂಟ್‌ ಸೊಸೈಟಿ- 
ಚಿತ್ರದುರ್ಗ (ಮೈಸೂರು) ರೂ. 138.00 ಲಕ್ಷಗಳು ವಹಿಸುವುದಕ್ಕೆ ಸಂಬಂಧಿಸಿದಂತೆ, ದಿನಾಂಕ 7-11-2007ರ ಅಪರ ಮುಖ್ಯ 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಐಹೆಚ್‌ಎಸ್‌ಡಿಪಿ ಯೋಜನೆಯ ಅಧಿಕಾರಯುಕ್ತ ಸಮಿತಿ ಸಭೆಯಲ್ಲಿ 
ಬೆಂಗಳೂರು ಮೈಸೂರು ನಗರಗಳ ಪ್ರಸ್ತಾವನೆಗಳನ್ನು ನಗರಾಭಿವೃದ್ಧಿ ಇಲಾಖೆಯ ರಾಜ್ಯ ಮಟ್ಟದ ಅಧಿಕಾರಯುಕ್ತ ಸಮಿತಿ 
ಸಭೆಯ ಮುಂದೆ ಮಂಡಿಸಿ ಮುಂದಿನ ಕ್ರಮ ವಹಿಸಲು ಸೂಚಿಸಿರುವಂತೆ ಮತ್ತು ಮುಖ್ಯ ಕಾರ್ಯದರ್ಶಿಯವರ 
ಅಧ್ಯಕ್ಷತೆಯಲ್ಲಿ ರಚಿತವಾಗಿರುವ ನರ್ಮ್‌ ಯೋಜನೆಯ ರಾಜ್ಯ ಮಟ್ಟದ ಅಧಿಕಾರಯುಕ್ತ ಸಮಿತಿ ತನ್ನ 8ನೇ ಸಭೆಯಲ್ಲಿ 
ನಿರ್ಣಯ ತೆಗೆದುಕೊಂಡಿರುವುದರಿಂದ ನಗರಾಭಿವೃದ್ಧಿ ಇಲಾಖೆ ಕ್ರಮ ವಹಿಸುವುದರಿಂದ, ನಗರಾಭಿವೃದ್ಧಿ ಇಲಾಖೆ ಆದೇಶ 
ಹೊರಡಿಸಿದ ನಂತರ ಮಂಡಳಿ ಮುಂದಿನ ಕ್ರಮ ವಹಿಸತಕ್ಕದ್ದು. 
ಐಇಸಿ ಕಾರ್ಯನಿರ್ವಹಣೆಯನ್ನು ಹಾಗೂ ಕೆಲಸಗಳನ್ನು ಗಮನಿಸಲು ಕರ್ನಾಟಕ ಕೊಳಚೆ ನಿರ್ಮೂಲನ 
ಮಂಡಳಿಯಲ್ಲಿ ಒಂದು ಸಮಿತಿಯನ್ನು ರಚಿಸುವುದು ಈ ಸಮಿತಿಯು ಐಇಸಿ ಸಮಾಲೋಚಕರುಗಳ ಕೆಲಸ 
ತೃಪ್ತಿಕರವಾಗಿದೆಯೆಂದು ದೃಢೀಕರಿಸಿದ ನಂತರ ಹಣ ಬಿಡುಗಡೆ ಮಾಡತಕ್ಕದ್ದು 
ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 131 ಜಿ.ಆರ್‌. ನಾಗರಾಜ 
ಪೀಠಾಧಿಕಾರಿ-4, 
ವಸತಿ ಇಲಾಖೆ 


೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 





INFRASTRUCTURE DEVELOPMENT SECRETARIAT 
Sub : Construction of Road over/under Bridges (RoB/RuB) in Karnataka -reg. 
Read: 1. G.O. No. IDD 26 NSW 2003 dated 31-3-2003. 
2. 6.0. No. IDD 13 NSW 2001 dated 26-7-2003. 
3. 6.0. No. IDD 122 NSW 2002 dated 14-8-2003. 
4. G.O. No. IDD 100 NSW 2003 dated 7-7-2005. 
5. 6.0. No. IDD 65 NSW 2004 dated 20-9-2006. 
6. 6.0. No. IDD 126 NSW 2006 dated 18-12-2006. 
7. Proceedings of the meeting of Steering Committee on Construction of RoBs/RuBs in 
the State held on 5-12-2007 under the Chairmanship of PRS to Govt., IDD. 
Preamble: 

In the ಅ.೦. read at Sl.No. (1) above, Government had sanctioned the new plan scheme for the 
construction of 12 Road over! under Bridges in the State. Further, in the Government Orders read at 
Sl.No. (2) to (6) above, 17 more RoBs/RuBs have been included in the list of the RoB/RuB's for 
construction. 

2. In pursuance of the Steering Committee meeting held on 5-12-2007 on the construction of 
RoB/RuB in Karnataka read at Sl.No. (7) above, it was decided for taking up of the construction of 
RoB/RuB in lieu of the following level crossings and to include them in the priority list for 2007-08. Hence 
the following order. 

Government Order No. IDD 126 NSW 2006, Bangalore, Dated 21°" January 2008 

Sanction is accorded to take up the construction of RoB/RuB during 2007-08 on cost sharing 
basis in lieu of the following LCs subject to the guidelines! scheme set out in the Government Order dated 
31-3-2003 referred to at Sl.No. (1) above. 


1. LC No. 49-Shimoga - Road over Bridge 
2. LC No. 208-Davanagere - Road over Bridge 
3. LC No. 5-Mysore-Hassan 
4. LC No. 33-Bhadravathi - Road over Bridge 
5. LC No. 128-Birur-Nagamangala - Road over Bridge 
By order and in the name of the President of India, 
PR. 128 N. MANJULA GEETHA 


Under Secretary to Government, 
Infrastructure Development Department. 
ಕಂದಾಯ ಸಚೆವಾಲಯ 
ವಿಷಯ : ತಾಲ್ಲೂಕು ಪುನರ್‌ ರಚನಾ ಸಮಿತಿಯ ಕಾರ್ಯ ನಿರ್ವಹಣೆಗಾಗಿ ಸಿಬ್ಬಂದಿ ಹುದ್ದೆಗಳನ್ನು ಸೃಜಿಸುವ 
ಬಗೆ. 


[a 


1. ಸರ್ಕಾರದ ಆದೇಶ ಸಂ. ಕಂಇ 28 ಭೂದಾಪು 2007, ದಿ: 29-8-2007. 
2. ಸರ್ಕಾರದ ಆದೇಶ ಸಂ. ಕಂಇ 28 ಭೂದಾಪು 2007, ದಿ: 5-10-2007. 
3. ಸರ್ಕಾರದ ಆದೇಶ ಸಂ. ಕಂಇ 28 ಭೂದಾಪು 2007, ದಿ: 14-11-2007. 
4. ಸದಸ್ಯ ಕಾರ್ಯದರ್ಶಿ, ತಾಲ್ಲೂಕು ಪುನರ್‌ ರಚನಾ ಸಮಿತಿ ಮತ್ತು ನೋಂದಣಿ ಮಹಾ 
ಪರಿವೀಕ್ಷಕರು/ ಮುದ್ರಾಂಕ ಆಯುಕ್ತರು, ಬೆ೦ಗಳೂರು ಇವರ ಪತ್ರ ಸಂ. ತಾಪುಸ-1-ಆಡಳಿತ-2007, 
ದಿ: 15-11-2007. 
ಸ್ತಾವನೆ : 
ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ 29-8-2007ರಲ್ಲಿ ರಾಜ್ಯದಲ್ಲಿ ಹೊಸ ತಾಲ್ಲೂಕುಗಳ 
ಪುನರ್‌ರಚನೆ ಮಾಡುವ ಬಗ್ಗೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಒಬ್ಬ ಅಧ್ಯಕ್ಷರು ಮತ್ತು 4 ಜನ ಸದಸ್ಯರಿರುವ ತಾಲ್ಲೂಕು 
ಪುನರ್‌ರಚನಾ ಸಮಿತಿ ರಚಿಸಲಾಗಿತ್ತು. ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ 5-10-2007ರಲ್ಲಿ ಹೊಸ 
ತಾಲ್ಲೂಕುಗಳ ಪುನರ್‌ ರಚನಾ ಸಮಿತಿಗೆ ಈ ಕೆಳಕಂಡ ತಜ್ಞರನ್ನು ನೇಮಿಸಿ ಆದೇಶಿಸಲಾಗಿರುತ್ತದೆ. 
1 ಶ್ರೀ ಎಂ.ಬಿ. ಪ್ರಕಾಶ್‌, ಐ.ಎ.ಎಸ್‌. (ನಿವೃತ್ತ) - ಅಧ್ಯಕ್ಷರು 
2. ಶ್ರೀ ಚಿರಂಜೀವಿಸಿಂಗ್‌, ಐ.ಎ.ಎಸ್‌. (ನಿವೃತ್ತ) — ಸದಸ್ಯರು 


(೬ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ೪೯೫ 





ಜ್ರ ಕೃಷ್ಣಕುಮಾರ್‌, ಐ.ಎ.ಎಸ್‌. (ನಿವೃತ್ತ) -ಸ 
ಶ್ರೀ ಹೆಚ್‌.ಕೆ. ಶಿವಾನಂದ ಐ.ಎ.ಎಸ್‌. (ನಿವೃತ್ತ) - ಸದಸ 
ಶ್ರೀ ಹೆಚ್‌. ಶಶಿಧರ್‌, ಐ.ಎ.ಎಸ್‌. -ಸ 
(ಪ್ರಸ್ತುತ ನೋಂದಣಿ ಮಹಾಪರಿವೀಕ್ಷಕರು) 
ಮೇಲೆ (3)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿ: 14-11-2007ರಲ್ಲಿ ತಾಲ್ಲೂಕು ಪುನರ್‌ ರಚನಾ ಸಮಿತಿಯ 
ವೆಚ್ಚಕ್ಕಾಗಿ ಅಗತ್ಯವಿರುವ ರೂ. 50.00 ಲಕ್ಷಗಳನ್ನು ಬಿಡುಗಡೆ ಮಾಡಿ ಆದೇಶಿಸಲಾಗಿರುತ್ತದೆ. 
ಸದಸ್ಯ ಕಾರ್ಯದರ್ಶಿ ತಾಲ್ಲೂಕು ಪುನರ್‌ ರಚನಾ ಸಮಿತಿ ಮತ್ತು ನೋಂದಣಿ ಮಹಾಪರಿವೀಕ್ಷಕರು ಹಾಗೂ 
ಮುದ್ರಾಂಕ ಆಯುಕ್ತರು ಮೇಲೆ ಓದಲಾದ (4)ರ ದಿನಾಂಕ 15-11-2007ರ ಪತ್ರದ ಪ್ರಸ್ತಾವನೆಯಲ್ಲಿ ಸಮಿತಿಯ ಅಧ್ಯಕ್ಷರು 
ಮತ್ತು ಸದಸ್ಯರುಗಳ ಹಾಗೂ ಸದಸ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆಗಳು ಒಳಗೊಂಡಂತೆ ಸಮಿತಿಯ ಕಾರ್ಯ 
ನಿರ್ವಹಣೆಗಾಗಿ ಈ ಕೆಳಕಂಡ 15 ವಿವಿಧ ದರ್ಜೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಹುದ್ದೆಗಳನ್ನು ಸೃಜಿಸಿ ಮಂಜೂರಾತಿ 
ಮಾಡಲು ಹಾಗೂ ಪರಿಣಿತಿ ಹೊಂದಿದ ಅಧಿಕಾರಿ/ಸಿಬ್ಬಂದಿ ವರ್ಗದವರನ್ನು ಎರವಲು ಸೇವೆ ನಿಯೋಜನೆ ಪಡೆಯಲು ಅಥವಾ 
ನಿವೃತ್ತಿ ಸರ್ಕಾರಿ ನೌಕರರನ್ನು ಸಂಚಿತ ವೇತನದ ಮೇಲೆ ಕರಾರು ಆಧಾರದ ಮೇಲೆ ನೇಮಕಾತಿ ಮಾಡಲು ಮಂಜೂರಾತಿ 


ನೀಡಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 



























































ಕ್ರಮ ಹುದ್ದೆ ವೇತನ ಶ್ರೇಣಿ ಹುದ್ದೆಗಳ ಕರಾರು ಆಧಾರದ 
ಸಂಖ್ಯೆ ಸಂಖ್ಯೆ ಸಂಚಿತ ವೇತನ ರೂ. 
1 ಸದಸ್ಯ ಕಾರ್ಯದರ್ಶಿ ಭಾರತೀಯ ಆಡಳಿತ ಸೇವೆ 1 — 
ಸೂಪರ್‌ ಟೈಮ್ಸ್‌ ಸ್ಕೇಲ್‌ 
2 ಸಚಿವಾಲಯದ ಉಪ 20025-28275 4 20,000/- ರಿಂದ 
ಕಾರ್ಯದರ್ಶಿ ದರ್ಜೆ ಹುದ್ದೆ/ 25,000/- 
ಸಮಾಲೋಚಕರು 
3 ಅಧೀನ ಕಾರ್ಯದರ್ಶಿ ದರ್ಜೆ 14050-25050 2 15,000/- ರಿಂದ 
20,000/- 
4 ಸಹಾಯಕ ಸಾಂಖ್ಯಿಕ ಅಧಿಕಾರಿ | 10000-18150 2 10,000/- ರಿಂದ 
15,000/- 
ವ ಡೆಮೋಗ್ರಾಫರ್‌ ವೇತನ ಶ್ರೇಣಿ ರಹಿತ 2 7500/- ರಿಂದ 
10,000/- 
6 ಕಾರ್ಟೊಗ್ರಾಫರ್‌/ನಕ್ಷಾ ವೇತನ ಶ್ರೇಣಿ ರಹಿತ 2 7500/- ರಿಂದ 
ತಯಾರಕರು 10,000/- 
7 ಶಾಖಾಧಿಕಾರಿಗಳು ದರ್ಜೆ 11400-21600 2 12000/- ರಿಂದ 
15,000/- 
8 ಹಿರಿಯ ಸಹಾಯಕರು/ 10000-18150 2 10000/- ರಿಂದ 
ಅಧೀಕ್ಷಕರು 12,000/- 
9 ಲೆಕ್ಕಾಧೀಕ್ಷರು (ಖಳ) 10800-20025 | 10,000/- ರಿಂದ 
12,000/- 
10 ಲೆಕ್ಕಾಧೀಕ್ಷರು (ಎಸ್‌.ಎ.ಡಿ.) 10000-18150 1 10,000/- ರಿಂದ 
12,000/- 
1] ಸಹಾಯಕರು/ ಪ್ರಥಮ ದರ್ಜೆ  8000-14800 2 8,000/- ರಿಂದ 
ಸಹಾಯಕರು 10,000/- 
12 ಶೀಘ್ರಲಿಪಿಗಾರರು 8000-14800 8 8,000/- ರಿಂದ 
10,000/- 
13 ಬೆರಳಚ್ಚುಗಾರರು/ ಡಾಟಾ 5800-10500 4 6,000/- ರಿಂದ 
ಎಂಟ್ರಿ ಆಪರೇಟರ್‌ 8,000/- 








೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೬ ೨೦೦೮ ಭಾಗ-೧ 














14 ಕಿರಿಯ/ ಎರಡನೆ ದರ್ಜೆ ೨800-10500 4 6,000/- ರಿಂದ 
ಸಹಾಯಕರು 8,000/- 

15 ಗೂಫ್‌-ಡಿ 4800-1275 7 4,800/- ರಿಂದ 
5,000/-— 




















ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 63 ಭೂದಾಪು 2007 (ಭಾಗ-2) ಬೆಂಗಳೂರು, ದಿನಾಂಕ: 21ನೇ ಜನವರಿ 2008. 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ತಾಲ್ಲೂಕು ಪುನರ್‌ ರಚನಾ ಸಮಿತಿಯ 
ಗಾಗಿ ಈ ಕೆಳಕಂಡ ಹುದ್ದೆಗಳನ್ನು ಸೃಜಿಸಲು ಸರ್ಕಾರವು ಮಂಜೂರಾತಿ ನೀಡಿದೆ. 





ಕ 
ಲ್ಸ 
ಬ 
₹ 
೫ 
೦.6 
JL 















































ಕ್ರಮ ಹುದ್ದೆಯ ಹೆಸರು ಹುದ್ದೆಗಳ 

ಸಂಖ್ಯೆ ಸಂಖ್ಯೆ 
1 ಸದಸ್ಯ ಕಾರ್ಯದರ್ಶಿ 1 
2 ಉಪ ಕಾರ್ಯದರ್ಶಿ/ ಸಲಹೆಗಾರರು 4 
3 ಅಧೀನ ಕಾರ್ಯದರ್ಶಿ 1 
4 ಡೆಮೋಗ್ರಾಫರ್‌ 2 
5 ಕಾರ್ಟೋಗ್ರಾಫರ್‌ 2 
6 ಸೆಕ್ಷನ್‌ ಆಫೀಸರ್‌ 1 
7 ಸೀನಿಯರ್‌ ಅಸಿಸ್ಪೆಂಟ್‌/ಸೂಪರಿಂಡೆಂಟ್‌ 1 
8 ಅಕೌಂಟ್ಸ್‌ ಆಫೀಸರ್‌ 1 
9 ಎಫ್‌.ಡಿ.ಎ./ಅಸಿಸ್ಟೆಂಟ್‌ 1 
10 ಸೆನೋಗ್ರಾಫರ್‌ 4 
1 ಡಾಟಾ ಎಂಟ್ರಿ ಆಪರೇಟರ್‌ 2 
12 ಎಸ್‌.ಡಿ.ಎ. 2 
131 |ಗೂಪ್‌-ಡಿ 4 
ಒಟ್ಟು 26 














ಈ ಹುದ್ದೆಗಳನ್ನು ತಾತ್ವಾಲಿಕವಾಗಿ ಸೃಜನೆ ಮಾಡಲಾಗಿದೆ. ತಾಲ್ಲೂಕು ಪುನರ್‌ ರಚನಾ ಸಮಿತಿಯ ಕಾರ್ಯವು 
ಮುಗಿದ ಕೂಡಲೇ ಈ ಹುದ್ದೆಗಳು ತಂತಾನೇ ರದ್ದಾಗುತ್ತವೆ. 

ಮುಂದುವರೆದು ಈ ಹುದ್ದೆಗಳನ್ನು ಮರು ಹೊಂದಾಣಿಕೆ ಮೂಲಕ (Redeployment only) ಮಾತ್ರವೇ ಭರ್ತಿ 
ಮಾಡಿಕೊಳ್ಳತಕ್ಕದ್ದು. ಸರ್ಕಾರವು ಈ ಹುದ್ದೆಗಳಿಗೆ ನಿವೃತ್ತಿ ಹೊಂದಿದ ನೌಕರರನ್ನು ಕರಾರು ಆಧಾರದ ಮೇಲೆ ಭರ್ತಿ 
ಮಾಡಿಕೊಳ್ಳಲು ಒಪ್ಪಿರುವುದಿಲ್ಲ. ಒಂದು ವೇಳೆ ಕೇವಲ ಕನಿಷ್ಠ ಪ್ರಕರಣಗಳಲ್ಲಿ ಶಕ್ತಿ, ಸಾಮರ್ಥ್ಯ, ಕೌಶಲ್ಯಗಳಿರುವ 
(competence/skill/capability) ಸರ್ಕಾರಿ ನೌಕರರು ಲಭ್ಯವಿಲ್ಲವೆಂದು ಸ್ಥಾಪಿತವಾದ್ದಲ್ಲಿ. ಅಂತಹವರನ್ನು ಕನಿಷ್ಠ ಸಂಖ್ಯೆಯಲ್ಲಿ 
ಹೊರಗುತ್ತಿಗೆ ಆಧಾರದ ಮೇಲೆ ನಿವೃತ್ತ ನೌಕರರನ್ನು ನೇಮಿಸಿಕೊಳ್ಳಲು ಪರಿಗಣಿಸಬಹುದಾಗಿದೆ. 

ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಾಗ, ಸಣ್ಣ ಉಳಿತಾಯ ಮತ್ತು ಲಾಟರಿ ಇಲಾಖೆ, ಕೆ.ಜಿ.ಐ.ಡಿ. 
ಕೋ-ಆಪರೇಟವ್‌ ಆಡಿಟ್‌ ಡಿಪಾರ್ಟ್‌ಮೆಂಟ್‌ ಮತ್ತು ಹೆಚ್ಚುವರಿ ನೌಕರರು ಲಭ್ಯವಿರುವ ಇತರೇ ಇಲಾಖೆಗಳನ್ನು ಪರಿಗಣನೆಗೆ 
ತೆಗೆದುಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಎಫ್‌ಡಿ. 1356. ವೆಚ್ಚ.7/07, ದಿನಾಂಕ 10-1-2008ರಲ್ಲಿ 
ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಭಾರತದ ರಾಷ್ಟ್ರಪತಿಗಳ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 132 ಎಸ್‌.ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ 
(ಭೂಮಾಪನ) 


